ಸವಿತಾ ನಾಗಭೂಷಣ 


೧೯೬೧ರ ಮೇ ೧೧ರಂದು ಚಿಕ್ಕಮಗಳೂರಿನಲ್ಲಿ ದಯಾನಂದ ಪೈ-ಸರಸ್ವತಿ 
ದಂಪತಿಗಳ ಮೊದಲ ಮಗಳಾಗಿ ಜನಿಸಿದ ಸವಿತಾ ನಾಗಭೂಷಣ, ಬೆಳೆದದ್ದು 
ಹಾಗೂ ಶಿಕ್ಷಣ ಪಡೆದದ್ದು ಶಿವಮೊಗ್ಗದಲ್ಲಿ. ಬಿ. ಕಾಂ ಹಾಗೂ ಇತಿಹಾಸ 
ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ೧೯೭೯ರಿಂದ 
ಸುಮಾರು ೨೦ ವರ್ಷಗಳ ಕಾಲ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ನಂತರ 
ಸ್ವಯಂ ನಿವೃತ್ತಿ ಪಡೆದು, ಈಗ ಪತಿ ಡಿ. ಎಸ್‌. ನಾಗಭೂಷಣ ಅವರೊಂದಿಗೆ 
ಶಿವಮೊಗ್ಗದಲ್ಲಿ ನೆಲೆಸಿದ್ದಾರೆ. 

ವಿಚಾರಗಳ ಭಾರವಿಲ್ಲದಂತೆ ಅಂತಃಕರಣದಿಂದ ಬರೆಯುವ ಸವಿತಾ 
ಸಾಮಾನ್ಯ ಓದುಗ ಹಾಗೂ ವಿಮರ್ಶಕರಿಬ್ಬರ ಗಮನವನ್ನೂ ಸೆಳೆದಿದ್ದಾರೆ. 
'ನಾ ಬರುತ್ತೇನೆ ಕೇಳು', ಚಂದ್ರನನ್ನು ಕರೆಯಿರಿ ಭೂಮಿಗೆ', 'ಹೊಳೆ ಮಗಳು' 
ಹಾಗೂ 'ಜಾತ್ರೆಯಲ್ಲಿ ಶಿವ' ಎಂಬ ನಾಲ್ಕು ಕವನ ಸಂಕಲನಗಳನ್ನು 
ಹೊರತಂದಿರುವ ಇವರು ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದ 
ಮೊದಲ ಕವಯಿತ್ರಿಯಾಗಿದ್ದಾರೆ. ಇವರ 'ಸ್ತ್ರೀ ಲೋಕ' (೧೯೯೬) ಕಾದಂಬರಿ 
ಕೂಡಾ ಒಂದು ವಿಶಿಷ್ಟ ಪ್ರಯೋಗವೆನಿಸಿದ್ದು ಹಲವು ಪುರಸ್ಕಾರಗಳನ್ನು 
ಪಡೆದು, ಸಾಹಿತ್ಯ ವಲಯದಲ್ಲಿ ಬಹು ಚರ್ಚಿತವಾಗುತ್ತಿರುವ ಕೃತಿಯಾಗಿದೆ. 

ಸವಿತಾ ನಾಗಭೂಷಣ 'ಮುಡಿ ಮಲ್ಲಿಗೆ' ಎಂಬ ಮಹಿಳಾ ಸಾಹಿತ್ಯ 
ಸ್ಪಂದನ ಸಂಪುಟವನ್ನು ಸಂಪಾದಿಸಿದ್ದು, 'ಸಾಹಿತ್ಯ ಸಂವಾದ' ನಿಯತಕಾಲಿಕದ 
ಸಂಪಾದಕರಾಗಿಯೂ ಕೆಲಕಾಲ ಕೆಲಸ ಮಾಡಿದ್ದಾರೆ. 


ge 


po 4 


ಕಾಡು ಲಿಲ್ಲಿ ಹೂವುಗಳು 


(ಕವನ ಸಂಕಲನ) 


ಸವಿತಾ ನಾಗಭೂಷಣ 


nn 
—.-—ಪ್ರಕಾಶನ 
ಮೈಸಣರು 


KAADU LILLI HOOVUGALU-an anthology of poems by Smit. 
Savitha Nagabhushana, HIG-5, ‘Nudi’ KHB colony,Kallahall 
Extn.. Vinoba Nagara, Shimoga-577204. Phone: 08182-248574, 
Mobile: 94492 42284. Published by: Roopa prakashana, B-21, 
upstair, Mallige road, Kuvempu Nagara, Mysore-570023. 
Phone: 93422 774331,98442 12231. Cover design: Sudhakar 
darbe. ©: Author. First impression: 2006 Pages: 272. 


Price: Rs.150/- 


ಕಾಡು ಲಿಲ್ಲಿ ಹೂವುಗಳು | 

(ಸವಿತಾ ನಾಗಭೂಷಣ ಅವರ ಈವರೆಗಿನ ಕವನಗಳು) 

ಪ್ರಕಾಶನ:ರೂಪ ಪ್ರಕಾಶನ, ಬಿ. ೨೧, ಮಲ್ಲಿಗೆ ರಸ್ತೆ, ಕುವೆಂಪುನಗರ, ಮೈಸೂರು-೫೭೦೦೨೩ 
ಪ್ರಥಮ ಮುದ್ರಣ: ೨೦೦೬ 

ಪುಟಗಳು:.೨೭.೨ 

ಬೆಲೆ: ರೂ.೧೫೦/- 


ಅಕ್ಷರ ವಿನ್ಯಾಸ:ರೂಪ ಗ್ರಾಫಿಕ್ಸ್‌, ಮೈಸೂರು. 
ಮುಖಪುಟ ವಿನ್ಯಾಸ: ಸುಧಾಕರ ದರ್ಬೆ 

ಲೇಖಕಿಯ ಬಾವ ಚಿತ್ರ: ಎ. ಎನ್‌. ಮುಕುಂದ್‌ 
ಹಕ್ಕುಗಳು: ಲೇಖಕಿ 

ಮುದ್ರಕರು:ಗಾಯತ್ರಿ ಎಂಟರ್‌ಪ್ರೈಸಸ್‌, ಮೈಸೂರು. 


ಚಂದ್ರನ ಬೆಂಬತ್ತಿ... 


ಉಣಲು ಹೊಟ್ಟೆ ತುಂಬಾ ಕುಸುಬಲಕ್ಕಿಯ ಗಂಜಿ, ಉಡಲು ಎರಡು ಜೊತೆ ಬಟ್ಟೆ, 
ಬೀಸುಗಾಲು ಹಾಕಿ ಊರ ತುಂಬಾ ಅಲೆಯುತ್ತಿದುದರಿಂದ ಕಣ್ತುಂಬಾ ನಿದ್ದೆ, ನಾಲಗೆಯ 
ಮೇಲೆ ಅ. ಆ. ಇ. ಈ...ಇಷ್ಟರ ಮಟ್ಟಿಗೆ ಭಾಗ್ಮವಂತಳಾದುದರಿಂದ ನಾನು ಕವಿಯಾದೆ. 
ಶಿವಮೊಗ್ಗೆಯ ನದಿ, ಬೆಟ್ಟ ಗುಡ್ಡ, ಗಾಳಿ, ಬೆಳಕು, ಬಿಸಿಲು-ಮಳೆ, ಸಾಲು ಮರಗಳು 
ಬಣ್ಣ ಬಣ್ಣದ ಚಂದದ ಹೂವುಗಳು, ಇಗೋ ನಾವೇ ನಿನ್ನ ಕವಿತೆಗಳು ಎಂದು ಕಣ್ಮನ 
ಸೆಳದವು. ಕುವೆಂಪು ಕಂಡದ್ದು ಹೆಗ್ಗಾಡು ನನ್ನ ಪಾಲಿಗೆ ಉಳಿದದ್ದು ಚೂರೇ ಚೂರು! 


ಚಿಕ್ಕಂದಿನಿಂದಲೇ ಕಾಯಿಲೆಯಿಂದ ನರಳುತ್ತಾ ಸದಾ ಕಣ್ಣೀರಿಡುತ್ತಿದ್ದ ಅಳು 
ಮುಂಜಿ ತಮ್ಮ, ಮುದ್ದು ಮಾತುಗಳಿಂದ ಅವನ ನೋವು ಮರೆಸುತ್ತಿದ್ದ ಅಜ್ಜಿ, ಅನೇಕ 
ಸಂಕಷ್ಟಗಳ ನಡುವೆ "ತಲ್ಲಣಿಸದಿರು ಕಂಡ್ಮಾ ತಾಳು ಮನವೆ' ಎಂದು ಹಾಡುತ್ತಿದ್ದ ತಾಯಿ, 
'ಭಿಕ್ಲೆ ಬೇಕಾದರೂ ಬೇಡಿ, ಆದರೆ ಮೋಸ-ದಗಾ-ವಂಚನೆ ಮಾಡದಿರಿ" ಎಂದು 
ಎಚ್ಚರಿಸುತ್ತಿದ್ದ ತಂದೆ; ಆಸೆ-ಕನಸು-ಭರವಸೆ ಇದೇ ಬದುಕಾಗಿ, ಬದುಕಿನ ದಾರಿಯಲಿ 
ಬೆಂಗಾವಲಾಗಿ ಬಂದ ನೂರಾರು ಜೀವಗಳು- ಕವಿತೆ ಯಾಕೆ? ಹೇಗೆ? ಯಾರಿಗಾಗಿ? 
ಎಂಬುದನ್ನು ಕಲಿಸಿಕೊಟ್ಟವು. ಕೊಳೆತ ನಾರು, ಬೇರು, ಎಲೆ, ಹೂವು, ಹಣ್ಣು, ಕ್ರಿಮಿ, 
ಕೀಟ ಮಲಿನವಾದ ಗಾಳಿ, ನೀರು, ಮಣ್ಣು, ಬೆಳಕಿನ ಸಂಸರ್ಗದಲ್ಲೇ ಮೊಳೆತ ಬೀಜ 
ನೀಡುವುದು ಜಗಕೆ ಮತ್ತೊಂದು, ಮಗದೊಂದು ಪರಮ ಪರಿಮಳದ ಹೂವು.... 
ಅದಲ್ಲವೆ ಕವಿತೆ? ಹೀಗೆ ಭಾವಿಸಿದ್ದು, ಅನುಭವಿಸಿದ್ದು, ಹೊರಹೊಮ್ಮಿದ್ದು ನನ್ನ ಕವಿತೆ. 

), 

ನನ್ನೊಳಗೆ ಕವಿತೆಯ ಬೀಜ ಮೊಳಕೆಯೊಡೆದದ್ದು ಬಹುಶಃ ಎರಡನೆಯ 
ಇಯತ್ತೆಯಲ್ಲಿ. 'ಎಲ್ಲಿ ಹೋದರೂ...ಚಂದ್ರ ನನ್ನೊಂದಿಗೇ ಓಡಿ ಬರುತ್ತಾನೆ, ನಾನು 
ನಿಂತರೆ ಅವನೂ ನಿಲ್ಲುತ್ತಾನೆ, ಓಡಿದರೆ ಅವನೂ ಓಡುತ್ತಾನೆ' ಎಂದು ಅಚ್ಚರಿ- 
ಸಂಭ್ರಮದಿಂದ ಓಡೋಡಿ ಬಂದು ಒಂದು ರಾತ್ರೆ ಅಮ್ಮನಿಗೆ ಹೇಳಿದೆ.ಆದರೆ ನನ್ನಮ್ಮ 
'ಇಷ್ಟು ದೊಡ್ಡವಳಾಗಿದ್ದೀಯಾ... ತಮ್ಮನನ್ನು ನೋಡಿಕೊಳ್ಳುವುದು ಬಿಟ್ಟು ಚಂದ್ರನ 
ಬೆನ್ನು ಹತ್ತಿದ್ದೀಯಾ...ನಾಚಿಕೆಯಾಗುವುದಿಲ್ಲವೆ ನಿನಗೆ?' ಎಂದು ರೇಗಿದಳು. ಇದು 
ನನ್ನ ಕವಿ ಕಲ್ಪನೆಗೆ ಸಿಕ್ಕ ಪ್ರಥಮ ಬಹುಮಾನ! ಏಳು ವರುಷದ ಬಾಲೆಯಾದ ನನಗೆ 
ಅಮ್ಮನ ಮಾತು ಎಷ್ಟು ನಾಟಿತೆಂದರೆ] ಆ ಕ್ಷಣದಲ್ಲೇ ನಾನು ಭರ ಭರ ಬೆಳೆದು 
ದೊಡ್ಡವಳಾದೆ. ಅಜ್ಜಿಯಂತೆ ತಮ್ಮನನ್ನು ಸಂತೈಸಲು ತೊಡಗಿದೆ...ಸೀಮೆಎಣ್ಣೆ ಕ್ಕೂನಲ್ಲಿ, 
ರೇಶನ್‌ ಅಂಗಡಿಯಲ್ಲಿ, ಮದ್ದಿನ ಚೀಟಿ ಹಿಡಿದು ಔಷಧಿ ಅಂಗಡಿಯಲ್ಲಿ... ಸೊಂಟಕ್ಕೆ 


ಪುಟ್ಟ ಕೊಡಪಾನ... ನನಗಾಗಿಯೇ... ಪುಟ್ಟ ಈಳಿಗೆ ಮಣೆ... 'ಗೋವಿನಂತಹ ಹುಚುಗಿ!?' 


ಲಟಿಊ೪ಲಉಃ 


-ಎಲ್ಲರಿಂದ ಪ್ರಶಂಸೆಯ ಸುರಿಮಳ!! 


ನನ್ನ ಬಾಲ್ಕದ ಸಂಗಾತಿ, ದೊಡ್ಡಮ್ಮನ ಮಗಳು ಸುಮನ ಇಂಗ್ಲೀಷ್‌ ಮೇಜರ್‌ 
ಓದುತ್ತಿದ್ದು... ಇಂಗ್ಲೀಷ್‌ನಲ್ಲಿ ಕೆಲವು ಪದ್ಮಗಳನ್ನು ಬರೆದು ಅವುಗಳನ್ನು ನನ್ನ ಮುಂದೆ 
ಓದುತ್ತಿದುದರಿಂದ ಅದು ನನಗೆ ಇಷ್ಟವಾಗಿ, ಪದ್ಮ ಎಂದರೆ ಇಂಗ್ಲೀಷ್‌ನಲ್ಲೇ 
ಬರೆಯಬೇಕೇನೋ, ಹಾಗೆ ಬರೆದರೇ ಅದಕ್ಕೆ ಬೆಲೆಯೇನೋ ಎಂದು ಭಾವಿಸಿ, ಅವಳನ್ನು 
ಅನುಕರಿಸಲೋಸುಗ ನನಗೆ ಬರುತ್ತಿದ್ದ ಅರಬರೆ ಇಂಗ್ಲೀಷ್‌ನಲ್ಲೇ... ಚಂದ್ರನನ್ನು ಕುರಿತು 
ಹೀಗೆ ಬರೆದೆ: 


My Window Companion 


I peeped thro’ the window at the sky 
Searching there with my eye 
I saw stars on high 
They seemed to me so nigh 
‘But lI could'nt tell you why 
I left them with a sigh 


I lost my window companion 
who shared my every pain, 

He who shared my joys; 

He who heard my sorrows 
Where is he? cried I 

None could answer, so did I sigh 


The days passing, I was searching 

Till I met my window companion 
He laughed at me with pride, 

While I stood like a bride. 

The stars did smile then 

As they shared joys of mine. 


ಈ ಪದ್ಮ ವನ್ನು ೧೯೭೭ರಲ್ಲಿ ನಾನು ಪ್ರಥಮ ಪಿಯುಸಿಯಲ್ಲಿದ್ದಾಗ ಕಾಲೇಜಿನ 
ಮ್ಯಾಗಜೀನ್‌ನಲ್ಲಿ ಪ ಪ್ರಕಟಿಸಿದೆ. ಇದನ್ನು ನೋಡಿ ನನ್ನಕ್ಕ, ಈ ಪದ್ಮ ನೀನೇ ಬರೆದದ್ದೇನು? 


ಜ್‌ 
೬/ಾಡು ಲಿಲ್ಲಿ ಹೂವುಗಳು 


ಎಂದು ಕೇಳಿ ಖಚಿತಪಡಿಸಿಕೊಂಡಳು. ವ್ಯಾಕರಣವನ್ನು ಇಂಗ್ಲೀಷ್‌ ಮಾಸ್ತರರಾದ 
ಜೋಸೆಫ್‌ ತಿದ್ದಿದ್ದಾರೆ, ಪದ್ಧ ನನ್ನದೇ ಎಂದೆ. ಶಹಭಾಸ್‌ಗಿರಿ ಸಿಕ್ಕಿತು. ತದನಂತರ 
ಮತ್ತೆ ಅವಳನ್ನೇ ಅನುಕರಿಸಿ, ಪದ್ಮವನ್ನು ಕೈ ಬಿಟ್ಟು ಸಣ್ಣ ಪುಟ್ಟ ಕಥೆಗಳನ್ನು ಬರೆದು 
ಕೆಲವು ಪ್ರಕಟವಾಗಿ, ಹಲವು ವಾಪಸು ಬಂದು ನಿರಾಶೆಗೊಂಡರೂ, ಚಿತ್ರ ಕವನ.('ತುಷಾರ') 
ಕಲ್ಪನೆ ("ಮಯೂರ') ಮುಂತಾದವುಗಳು ನಾನು ಬರೆದಾಗೆಲ್ಲ ಬಹುಮಾನಿತವಾಗಿ 
ಪ್ರಕಟವಾಗುತ್ತಿದುದರಿಂದ, ನಾನು ಕಾವ್ಯಕ್ಕೇ ಲಾಯಕ್ಕು ಎಂದು ತೀರ್ಮಾನಿಸಿ ಪುಟ್ಟ 
ಪುಟ್ಟ ಪದ್ಮಗಳನ್ನು ಬರೆಯಲು ಶುರುಮಾಡಿದೆ. 


೧೯೮೨ರಲ್ಲಿ ನನ್ನೂರಿನಲ್ಲಿ ತುಂಗೆಯಲ್ಲಿ ಪ್ರವಾಹ: 


ಪ್ರವಾಹದ ಜತೆ ಎಲ್ಲವೂ 
ಕೊಚ್ಚಿಕೊಂಡು 
ಹೋಯಿತೆಂದರೆ ತಪ್ಪಾದೀತು 
ನನ್ನ ಕನಸುಗಳಿನ್ನೂ 
' ಹಸಿ ಹಸಿಯಾಗಿವೆ 
ಸೂರಿನಡಿ ಬಿದ್ದಿರುವ 
ಪಿತಿ ಪಿತಿ ಮಣ್ಣಿನಲ್ಲಿ 


-ಇದು ನಾನು ಬರೆದ ಪ್ರಥಮ ಕನ್ನಡ ಚುಟುಕು ಪದ್ಮ. 'ಪ್ರಜಾವಾಣಿ'ಯಲ್ಲಿ 
ಪ್ರಕಟವಾಯಿತು. ಈ ನನ್ನ ಸಣ್ಣ ಪ್ರಯತ್ನಕ್ಕೇ ಬೆಂಬಲ ಸಿಕ್ಕಿದ್ದರಿಂದ ಇಂತಹವುಗಳನ್ನೆ 
ಆಗಾಗ್ಗೆ ಬರೆದೆ. ಅವು ಬೆಳಕೂ ಕಂಡವು. ನಾನು ಕವಿ ಹೌದೋ ಅಲ್ಲವೋ ಎಂಬ 
ತಳಮಳದಲ್ಲಿದ್ದಾಗ ಸಿಕ್ಕವರು ನಾಗಭೂಷಣ. 'ನೀನು ಹುಟ್ಟು ಕವಿ, ಬರಿ' ಎಂದರು. 
ಅಷ್ಟೇ ಸಾಕಾಯಿತು ನನಗೆ! ಅವರ ಸಹವಾಸದಲ್ಲಿ ನೂರಾರು ಕನ್ನಡ ಕವಿಗಳನ್ನು ಓದಿದೆ. 
ಅಂಜುತ್ತ ಅಳುಕುತ್ತ ನನಗೆ ತೋಚಿದಂತೆ ಕವಿತೆ ಬರೆದೆ. ಮುಂದೆ ಸಾಧಿಯಾದವರು 
ನಾಗಭೂಷಣ ಅವರ ಅನೇಕ ಸಮಾಜವಾದಿ ಮಿತ್ರರು. ಅವರು ನನ್ನ ಕವಿತೆಗೆ ಬೇರೆ 
ತೆರೆನಾದ ಚೌಕಟ್ಟು ಒದಗಿಸಿದರು. ನನ್ನ ಜೊತೆಗಾತಿಯರೂ ಆದ ಅವರ ಮಡದಿಯರ, 
ನನ್ನ ಹತ್ತು ಹಲವು ಗೆಳತಿಯರ, ನಾನು ಒಡನಾಡಿದ ಅನೇಕ ಹೆಣ್ಣು ಮಕ್ಕಳೆ ಬದುಕು- 
ಬವಣೆಗಳಿಗೆ ನನ್ನ ಕಾದಂಬರಿ 'ಸ್ತೀ ಲೋಕ'ದಲ್ಲಿ ಜಾಗಮಾಡಿಕೊಟ್ಟೆ. 


ನಾನೇನು ಉಂಡೆನೋ ಅದನೇ ಸಹೃದಯ ಓದುಗರಿಗೆ ಉಣಿಸಿರುವೆ. ಅವರಿಗೆ 


ಕಾಡುಲಿಲ್ಲಿ ಹೂವುಗಳು/2 


ಉಣಿಸು ಅಷ್ಠಿಷ್ಬು ಪ್ರಿಯವಾದದ್ದರಿಂದಲೇ ಇದೀಗ ನನ್ನ ಈವರೆಗಿನ ನಾಲ್ಕು ಕವನ 
ಸಂಕಲನಗಳ ಸಂಗ್ರಹ ಒತ್ತೊಟ್ಟಿಗೇ 'ಕಾಡು ಲಿಲ್ಲಿಯ ಹೂವುಗಳು' ನಿಮ್ಮ ಮುಂದಿದೆ. 
'ನನ್ನ ಬರವಣಿಗೆಯ ಬದುಕಿನಲ್ಲಿ ಮಹತ್ವದ ಪಾತ್ರ ವಹಿಸಿದ ಗುರು ಸಮಾನರಾದ ಶ್ರೀ 
ಜಿ. ಎಸ್‌. ಶಿವರುದ್ರಪ್ಪ, ಶ್ರೀ ಕೆ. ಎಂ. ಶಂಕರಪ್ಪ ಹಾಗೂ ಶ್ರೀ ದೇವನೂರ ಮಹಾದೇವ 
ಇವರಿಗೆ ಈ ಕಾಡು ಲಿಲ್ಲಿಯ ಹೂವ ಗಳನ್ನು ಅರ್ಪಿಸಿದ್ದೇನೆ. 

ಈ ಸಂಕಲನಕ್ಕೆ ಮುನ್ನುಡಿಯ ರೂಪದಲ್ಲಿ ಪ್ರವೇಶ ಒದಗಿಸಿರುವ ಭರವಸೆಯ 
ವಿಮರ್ಶಕಿ ಡಾ॥ ಎಂ. ಎಸ್‌. ಆಶಾದೇವಿ ಹಾಗೂ ಈ ಸಂಗ್ರಹ ಪ್ರಕಟಿಸುತ್ತಿರುವ ಶ್ರೀ 
ಯು.ಎಸ್‌. ಮಹೇಶ್‌, ರೂಪ ಪ್ರಕಾಶನ, ಮೈಸೂರು ಇವರಿಗೂ,ನಾನು 
ಕೃತಜ್ಞಳಾಗಿದ್ದೇನೆ.ಅಲ್ಲದೆ ನನ್ನನ್ನು ತಿದ್ದಿ ಬೆಳೆಸಿದ ಅನೇಕ ಗೆಳೆಯ ಗೆಳತಿಯರಿಗೆ 
ಸಮಕಾಲೀನ ಕವಿ-ಕವಯತ್ರಿಯರಿಗೆ, ಸಹೃದಯ ಓದುಗರಿಗೆ ನಾನು ಸದಾ ಯಣಿ. 

ನನ್ನ ಈವರೆಗಿನ ಕವನಗಳ ಈ ಸಂಗ್ರಹ ಹೊರ ಬರಲು ಕಾರಣರಾದ ಬಂಜಗೆರೆ 
ಜಯಪ್ರಕಾಶರಿಗೂ, ಈ ಸಂಗ್ರಹಕ್ಕೆ ಅರ್ಥಪೂರ್ಣ ಮುಖಪುಟ ವಿನ್ಮಾಸ ಮಾಡಿಕೊಟ್ಟಿಕುವ 
ಸುಧಾಕರ ದರ್ಬೆಯವರಿಗೂ ನನ್ನ ಕವನ ಸಂಗ್ರಹಗಳನ್ನು ಈ ಮೊದಲು ಪ್ರಕಟಿಸಿದ 
ಅಕ್ಷರ ಪ್ರಕಾಶನ, ಸಾಗರ; ಸಂವಾದ ಪ್ರಕಾಶನ, ಮಲ್ಲಾಡಿಹಳ್ಳಿ; ಪರಿಸರ ಪ್ರಕಾಶನ, 
ಶಿವಮೊಗ್ಗ ಹಾಗೂ ಆಯ್ದ ನೂರು ಕವಿತೆಗಳನ್ನು (ಆಕಾಶ ಮಲ್ಲಿಗೆ) ಪ್ರಕಟಿಸಿದ ದಿ. 
ನೆಲಮನೆ ದೇವೇಗೌಡ, ನೆಲಮನೆ ಪ್ರಕಾಶನ, ಶ್ರೀರಂಗಪಟ್ಟಣ- ಇವರಿಗೆಲ್ಲ ಈ 
ಸಂದರ್ಭದಲ್ಲಿ ನನ್ನ ನೆನಕೆಗಳು 


ಹಿರಿಯರ ಹರಕೆ, ಕಿರಿಯರ ಪ್ರೀತಿ ನನ್ನನ್ನು ಮುನ್ನಡೆಸಿವೆ. ಎಲ್ಲರಿಗೆ ವಂದನೆ. 


೬-೧೨-೨೦೦೬ -ಸವಿತಾ ನಾಗಭೂಷಣ 
ಶಿವಮೊಗ್ಗ 


ಲಾಡು ಲಿಲ್ಲಿ ಹೂವುಗಳು 


ಬದುಕಿನ ಕೂಂಡ ಹಾಯುವ ಧಾರಣ ಶಕಿ ಯ ಹುಡುಕಾಟ 


ಕಾವ್ಯವೆನ್ನುವುದು 'ಬೀದಿಯ ಪಸರ'ವೂ , "ತಗರ ಹೊರಟೆ'ಯೂ 
ಆಗಿಬಿಡುತ್ತಿದೆಯೇನೋ ಎನ್ನುವ ಆತಂಕ ಎಲ್ಲ ಕಾಲದ ಕಾವ್ಮ ಪ್ರೇಮಿಗಳನ್ನೂ 
ಕಾಡುತ್ತಿರುತ್ತದೆ. ಇಂತಹ ಸನ್ನಿವೇಶದಲ್ಲಿ 'ಕಾವ್ಮ ಧ್ಮಾನ'ದ ಬಗ್ಗೆ ನಂಬಿಕೆ ಹುಟ್ಟಿಸುತ್ತಿರುವ 
ಕವಿಗಳಲ್ಲಿ ಸವಿತಾ ನಾಗಭೂಷಣ ಮುಖ್ಯರು. ಇಷ್ಟಾಗಿ ಸವಿತಾ ಸೇರಿದಂತೆ ಕನ್ನಡದ 
ಮುಖ್ಯ ಕವಯತ್ರಿಯರ ಕಾವ್ಮದ ವಿಭಿನ್ನ ನೆಲೆಗಳನ್ನು ಕುರಿತು ವಿಸ್ಫತ ಚರ್ಚೆ 
ನಡೆದಿಲ್ಲವೆಂದೇ ಹೇಳಬೇಕು. 'ಮಹಿಳಾ ಸಾಹಿತ್ಮ' ಎನ್ನುವ ವರ್ಗೀಕರಣವನ್ನು 

ಪಾದಿಸುವುದು ಈ ಮಾತಿನ ಉದ್ದೇಶವಲ್ಲ. ಬದಲಿಗೆ, ಮುಖ್ಯವಾಹಿನಿ ವಿಮರ್ಶೆಯು 

ಇನ್ನೂ ಸ್ಥಾಪಿತ ಗ್ರಹಿಕೆಗಳಿಂದಲೇ ಲೇಖಕಿಯರನ್ನು ಅರ್ಥೈಸಲು ಪ್ರಯತ್ನಿಸುತ್ತಿದೆ ಎನ್ನುವ 
ಅರ್ಥದಲ್ಲಿ. 

ಲೇಖಕಿಯರನ್ನು ಚರ್ಚಿಸುವ ಹಲವು ಅಧ್ಯಯನ ಮಾದರಿಗಳು 
ರೂಪುಗೊಂಡಿವೆ. ಬಹುಮುಖ್ಯವಾಗಿ ಮತ್ತು ಸಾಮಾನ್ಯವಾಗಿ ಬಳಕೆಯಾಗುವ ಮೂರು 
ನೆಲೆಗಳೆಂದರೆ: ೧. ಸ್ತ್ರೀ ವಿಶಿಷ್ಟ ಅನುಭವ ಮಾದರಿಗಳ ನೆಲೆ ೨. ಸ್ತ್ರೀವಾದಿ ಸಿದ್ದಾಂತಗಳ 
ನೆಲೆ ೩. ಕಾವ್ಮ ಮೀಮಾಂಸೆಯ ನೆಲೆ." ಸ್ತ್ರೀವಾದಿ ಚಿಂತಕರೂ ಸೇರಿದಂತೆ ಇಂದು ಕನ್ನಡ 
ವಿಮರ್ಶಕರ ಎದುರಿಗಿರುವ ಸವಾಲೆಂದರೆ ಈ ಮೂರು ಮಾದರಿಗಳ ಒಳ ಹೆಣಿಗೆಗಳ 
ನೆಲೆಯೊಂದನ್ನು ರೂಪಿಸುವುದು. ಸಮಕಾಲೀನ ಸಂದರ್ಭದಲ್ಲಿ ಈ ಪ್ರಯತ್ನಕ್ಕೆ ಅಪಾರ 
ಮಹತ್ವವಿದೆ. ಲೇಖಕಿಯರನ್ನು ವರ್ಗೀಕರಣದಾಚೆಗೆ ತಂದು ಚರ್ಚಿಸಲು ಅಗತ್ಮವಾದ 
ಸೈದ್ದಾಂತಿಕ ಹಿನ್ನಲೆಯನ್ನು, ತಳಹದಿಯನ್ನು ಈ ಒಳ ಹೆಣಿಗೆಗಳ ನೆಲೆ ಕಟ್ಟಿಕೊಡುತ್ತದೆ. 
ಈತನಕ ಬಹುತೇಕ ಸಂದರ್ಭಗಳಲ್ಲಿ ಈ ಮೂರು ನೆಲೆಗಳನ್ನು ಸಮಾನಾಂತರ 
ರೇಖೆಗಳೆಂದೇ ತಿಳಿಯಲಾಗುತ್ತಿತ್ತು. 


ಪ್ರಧಾನಧಾರೆ ವಿಮರ್ಶೆಯು, ಸ್ತೀ ವಿಶಿಷ್ಟ ಅನುಭವ ಮಾದರಿಗಳ ನೆಲೆಯಲ್ಲಿ 
ಲೇಖಕಿಯರನ್ನು ಚರ್ಚಿಸುವುದರಲ್ಲಿ ಆಸಕ್ತಿಯನ್ನು ಇನ್ನೂ ಕಳೆದುಕೊಂಡಿಲ್ಲ. ಆದರೆ 
ಕುತೂಹಲಕರವಾದ ಬೆಳವಣಿಗೆಯೆಂದರೆ, ಇತ್ತೀಚಿನ ದಿನಗಳಲ್ಲಿ ಪ್ರಧಾನಧಾರೆ 
ವಿಮರ್ಶೆಯು ಸ್ತ್ರೀವಾದಿ ಸಿದ್ದಾಂತಗಳ ನೆಲೆಯನ್ನು ಸ್ತ್ರೀ ವಿಶಿಷ್ಟ ಅನುಭವದ ನೆಲೆಗೆ 
ಬಗ್ಗಿಸಿಕೊಳ್ಳೆಲು, ಒಗ್ಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಈ ಪ್ರಯತ್ನಗಳ ಅಧ್ಯಯನವೂ 
ಮುಖ್ಯಿವೆಂದೇ ತೋರುತ್ತದೆ. ಯಾಕೆಂದರೆ ಈ ಬಗೆಯ ಅಧ್ಯಯನಗಳು ಲಿಂಗ 
ರಾಜಕಾರಣದ ಮೂರ್ತ-ಅಮೂರ್ತ ಕಾರ್ಯಮಾದರಿಗಳ ಬಗ್ಗೆ ಅನೇಕ 


ಕಾಡುಲಿಲ್ಲಿ ಹೂವುಗಳು/೯ 


ಸಂಗತಿಗಳನ್ನುಹೇಳುತ್ತದೆ. ಪ್ರಧಾನಧಾರೆ ವಿಮರ್ಶೆಯು ಸ್ತ್ರೀ ವಿಶಿಷ್ಟ ಅನುಭವದ 
ಮಾದರಿಗಳನ್ನು ಇತರ ಲೇಖಕರ 'ಲೋಕಾನುಭವ ದರ್ಶನ'ದ ಜೊತೆಗೆ ಇಡದೆ, 
ಅಂಚಿನಲ್ಲಿ ಇಡುತ್ತದೆ. ಅದನ್ನು ವಿಶಿಷ್ಟವೆಂದೇ ಗುರುತಿಸುತ್ತಲೇ, ಅದು ಸೀಮಿತ 
ಅನುಭವಗಳ ಲೋಕ ಎಂದು ಗುರುತಿಸುವುದರಲ್ಲಿಯೇ ಅದಕ್ಕೆ ಹೆಚ್ಚಿನ ಆಸಕ್ತಿ. ಹೀಗಾಗಿ 
ಸಹಜವಾಗಿಯೇ ಅನುಭವಗಳ ಶ್ರೇಣೀಕರಣವೂ ಇಲ್ಲಿ ಘಟಿಸಿ, ಅದೊಂದು 


ಮಾನದಂಡವೂ ಆಗಿ ಬಿಡುತ್ತದೆ. 


ಹಾಗೆಯೇ ಸ್ತ್ರೀವಾದಿ ಸಿದ್ದಾಂತಗಳ ಹಿನ್ನಲೆಯಲ್ಲಿ ಚರ್ಚಿಸುವಾಗಲೂ 
ಸಾಮಾನ್ಯವಾಗಿ ಚರ್ಚೆಗೆ ಎತ್ತಿಕೊಳ್ಳುವುದು ಸಾಂಸ್ಕೃತಿಕ ಸ್ತೀವಾದವನ್ನೇ. ಸಾಂಸ್ಕೃತಿಕ 
ಸ್ತ್ರೀವಾದವು ಸ್ತ್ರೀ ವಿಶಿಷ್ಟ ಲಕ್ಷಣಗಳನ್ನು ಮತ್ತು ಅನುಭವಗಳನ್ನು ಹೆಚ್ಚಿನ ಒತ್ತು ಕೊಟ್ಟು 
ಚರ್ಚಿಸುತ್ತದೆ ಎನ್ನುವುದು ನಿಜ. ಆದರೆ ಇದರ ಹಿಂದಿನ ಖಚಿತ ನಿಲುವು ಮತ್ತು 
ಉದ್ದೇಶವೆಂದರೆ, ಈ ಲಕ್ಷಣಗಳನ್ನು ಲಿಂಗ ತಾರತಮ್ಮದ ಹಿನ್ನಲೆಯಲ್ಲಿ ಲಿಂಗ 
ಸಮಾನತೆಯನ್ನು ಸಾಧಿಸುವ ದೃಷ್ಟಿಯಿಂದ ಹೆಣ್ಣಿನ 'ಶಕ್ತಿ ಕೇಂದ್ರ'ಗಳಾಗಿ ಬದಲಾದ 
ದೃಷ್ಟಿಕೋನದಲ್ಲಿ ಗುರುತಿಸುವುದು. ಆದರೆ ಮುಖ್ಯವಾಹಿನಿ ವಿಮರ್ಶೆಯ 
ತೊಡಕೆಲ್ಲಿದೆಯೆಂದರೆ, ಅದು ಈ 'ಶಕ್ತಿ ಕೇಂದ್ರ'ಗಳನ್ನು ಸ್ತ್ರೀ ವಿಶಿಷ್ಠ ಅನುಭವಗಳ 
ವೈಭವೀಕರಣವೆಂದೇ ನೋಡಲು ಬಯಸಿ, ಅದನ್ನು ಸ್ತ್ರೀವಾದದ, ಅಂತಿಮವಾಗಿ ಹೆಣ್ಣಿನ 
ಮಿತಿಯೆಂದೇ ಚರ್ಚಿಸಲು ಯತ್ನಿಸುತ್ತದೆ. ಸಹನೆ, ವಾತ್ಸಲ್ಕ, ಅಂತಃಕರಣ, ಮಾತೃತ್ವ... 
ಮುಂತಾದವುಗಳು ಅಲ್ಲಿ ಮತ್ತೆ ಮತ್ತೆ ಚರ್ಚೆಗೆ ಒಳಗಾಗುತ್ತವೆ. ಮುಖ್ಯವಾದ 
ಸಂಗತಿಯೆಂದರೆ, ಈ ಎಲ್ಲ ಮೌಲ್ಕಗಳನ್ನೂ ಗುಣ ವಿಶೇಣಗಳನ್ನೂ ಕುರಿತಂತೆ ಹೆಣ್ಣಿನ 
ಗ್ರಹಿಕೆಯಲ್ಲಾಗಿರುವ, ಆಗುತ್ತಿರುವ ಬದಲಾವಣೆಯು, ಹೆಣ್ಣಿಗೆ ತಂದುಕೊಡಬಹುದಾದ 
ಆತ್ಮವಿಶ್ವಾಸವನ್ನು ಗ್ರಹಿಸುವಲ್ಲಿ ಪ್ರಧಾನಧಾರೆ ವಿಮರ್ಶೆಯು ಸೋಲುತ್ತದೆ. ಹೆಣ್ಣಿನ 
ಸಂವೇದನೆಯಲ್ಲಿ ಆಗುತ್ತಿರುವ ಈ ಪಲ್ಲಟಗಳನ್ನು ಗುರುತಿಸಬೇಕಾಗಿರುವುದೇ 
ಲೇಖಕಿಯರನ್ನು ಕುರಿತು ಚರ್ಚಿಸಲು ನಾವು ರೂಪಿಸಬೇಕಾದ ನೆಲೆ ಎಂದೂ, ಈ 
ನೆಲೆಯಿಂದಲೇ ಲೇಖಕಿಯರ ಸ್ತಾನ ನಿರ್ದೇಶನ ಮಾಡಲು ಅಗತ್ಯವಾದ ಹೊಸ 
ಪರಿಕರಗಳೂ, ಪರಿಕಲ್ಪನೆಗಳೂ ಲಭ್ಯವಾಗುತ್ತವೆ ಎಂದೂ ನಾನು ನಂಬಿಜ್ದೀನೆ. 


& 
ಸವಿತಾರ ಕಾವ್ಯದ ಬಗ್ಗೆ ಬರೆಯಲು ಹೊರಟು 'ಮೂಗುತಿ ಭಾರ'ದ ಈ ದೀರು 
ಪೀಠಿಕೆಯನ್ನು ಹಾಕಿಕೊಂಡದ್ದು, ನಮ್ಮ ಸಂದರ್ಭವನ್ನು ಸ್ಪಷ್ಟಪಡಿಸಿಕೊಳ್ಳುವ 
ದೃಷ್ಟಿಯಿಂದ. ಸವಿತಾ ನಾಗಭೂಷಣರ ಕಾವ್ಯದ ಮೂಲಭೂತ ಲಕ್ಷಣವೇ ನಾನು 


೧೦/ಾಡು ಲಲ್ಲಿ ಹೂವುಗಳು 


ಪೀಠಿಕೆಯಲ್ಲಿ ಹೇಳ ಹೊರಟ ಎಲ್ಲ ಸಂಗತಿಗಳಿಗೂ ಅತುತ್ತಮ ಉದಾಹರಣೆ. ಕಳೆದ 
ತಲೆಮಾರಿನ ನಮ್ಮ ಲೇಖಕಿಯರಲ್ಲಿ ಸಾಮಾನವಾಗಿ ಕಾಣಿಸಿಕೊಳ್ಳುತ್ತಿದ್ದ ಅಂಶವೆಂದರೆ 
ನಾನು ಹೆಣ್ಣು' ಮತ್ತು ಹೆಣ್ಣಾಗಿರುವುದರ ಕಷ್ಟ ಪರಂಪರೆಗಳ ವಿವರಗಳು.ಸವಿತಾರ 
ಮೊದಲ ಸಂಕಲನ 'ನಾ ಬರುತ್ತೇನೆ ಕೇಳು'ವಿನಲ್ಲಿಯೇ ಈ ವಿವರ ಕಾಣೆಯಾಗಿದೆ. ಹೆಣೂ 
ಸೇರಿದಂತೆ ಶೋಷಿತ ವರ್ಗದ ಬಹಳ ದೊಡ್ಡ ಸವಾಲೆಂದರೆ, 'ತನ್ನ ಘನತೆ'ಯಲ್ಲಿ' 
ನಂಬಿಕೆಯನ್ನು ಕಟ್ಟಿಕೊಳ್ಳುವುದು. ಈ 'ಆತ್ಮ ಗೌರವ'ದ ಸಂಪಾದನೆ ಕಷ್ಟ ಸಾಹಸ 
ನಿರಂತರ ಪ್ರಯಾಣ. ಲೋಕ ತನ್ನನ್ನು ಇನ್ನೂ ಅನುಮಾನದ, ಗೊಂದಲದ, ಹತ್ತಿಕ್ಕುವ 
ಹೊಸದಾರಿಗಳ ಹುಡುಕಾಟದ ಕಣ್ಣಿನಿಂದ ನೋಡುತ್ತಿರುವಾಗಲೇ, ವ್ಯವಸ್ಥೆಯ ಬಗೆಗೆ 
ಕಡೆಗಣ್ಣಿನ ನೋಟವನ್ನು ಬೀರಿ ಸಾಗುವ ಧೋರಣೆಯೊಂದು ಸವಿತಾರಲ್ಲಿ ಗಟ್ಟಿಯಾಗಿದೆ. 
ಈ ಧೋರಣೆಯು ಬದುಕಿನ ಬದಲಾವಣೆಯ ಸಹಜ ಗತಿಯೆಂಬಂತೆ ಇವರ ಕಾವ್ಯದಲ್ಲಿ 
ಕಾಣಿಸಿಕೊಳ್ಳುತ್ತದೆಯೇ ಹೊರತು, ಉದ್ದೇಶಪೂರ್ವಕ ಸ್ತ್ರೀವಾದಿ ನಿಲುವುಗಳಿಂದ, 
ಕ್ರಾಂತಿಯ ಉದ್ದೋಷಗಳಿಂದ ಹೊರಟ ಹಾಗೆ ಕಾಣಿಸುವುದಿಲ್ಲ. 


ನಾನು ಆರಂಭದಲ್ಲಿ ಪ್ರಸ್ತಾಪಿಸಿದಂತೆ ಅಧಯನದ ನೆಲೆಗಳ ಒಳ 
ಹೆಣಿಗೆಯೊಂದು ರೂಪುಗೊಳ್ಳಬೇಕಾಗಿರುವುದು ಎಂದರೆ, ಅವರ ಕಾವ್ಯದ ಸೋಲು- 
ಗೆಲುವುಗಳ ಜೊತೆ ಜೊತೆಗೇ ಈ ಪಲ್ಲಟದ ಅಂಶವೂ ಚರ್ಚೆಯಾಗಬೇಕಾಗಿರುವುದು, 
ಈ ಹೊತ್ತಿನ ಚಾರಿತ್ರಿಕ ಅಗತ್ಯ. ಈ ಮಾತುಗಳನ್ನು ಹೇಳುತ್ತಿರುವಾಗ 'ಸ್ತ್ರೀ ಲೋಕ'ದ 
ಮೂಲಕ ಸವಿತಾ ನಡೆಸಿದ ಭಿನ್ನ ಶೋಧನೆಯೂ ನನ್ನ ಗಮನದಲ್ಲಿದೆ. ಕಾವ್ಯದಲ್ಲಿ 
ಸಹಜ ಆತ್ಮವಿಶ್ವಾಸದಲ್ಲಿ ಎದುರಿನ ಸವಾಲುಗಳನ್ನು ದೃಷ್ಟಿಯನ್ನು ಬೇರೆಯೆಡೆಗೆ 
" ಹೊರಳಿಸುವುದರ ಮೂಲಕವೇ ದುರ್ಲಕ್ಷಿಸಿ ಮುನ್ನುಗ್ಗುವ ಸವಿತಾ, 'ಸ್ತ್ರೀ ಲೋಕ' 
ಕಾದಂಬರಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ, ಖಚಿತ ಉದ್ದೇಶಗಳಲ್ಲಿ ಅವುಗಳನ್ನು 
ಮುಖಾಮುಖಿಯಾಗಿಸುತ್ತಾರೆ. ಈ ಮುಖಾಮುಖಿಯಲ್ಲಿಯೂ ಅವರು ವೃವಸ್ಥೆಯನ್ನು 
ಪ್ರಶ್ನಿಸುವ ವಿಧಾನವಾಗಲಿ, ಹೆಣ್ಣಿನ ಸ್ಥಿತಿಗತಿಗಳ ಬಗೆಗಿನ ಅವರ ನಿಲುವುಗಳಾಗಲೀ 
ಕುತೂಹಲಕರವೇ. ಹಣ್ಣಿನ ಪ್ರಜ್ಞೆಯಲ್ಲಿ ವ್ಯವಸ್ಥೆಯ ಸ್ಥಾಪಿತ ಮಾದರಿಗಳು ಶಾಶ್ನತ 
ಎನ್ನುವ ನಂಬಿಕೆಯನ್ನಷ್ಟೇ 'ಸ್ತೀ ಲೋಕ' ಪ್ರಶ್ನಿಸುತ್ತದೆ. ಆ ಸ್ಲಾಪಿತ ಮಾದರಿಗಳೂಳಗಿನ 
ಬಿರುಕುಗಳನ್ನು , ಪರ್ಯಾಯ ಮಾದರಿಗಳ ಹುಡುಕಾಟವನ್ನು, ಅಂತಿಮವಾಗಿ ಹುತ್ತು 
ಬೇರೊಂದು ಕಡೆ ನಾನು ಈಗಾಗಲೇ ಚರ್ಚಿಸಿದಂತೆ, ಸ್ವಾಯತ್ತತೆಯ ಕಡೆಗಿನ ಪ್ರಯಾಣದ 
ಹೆಜ್ಜೆ ಗುರುತುಗಳನ್ನು ಈ ಕಾದಂಬರಿ ದಾಖಲಿಸುತ್ತದೆ. ಹೀಗಾಗಿ 'ಸ್ತೀ ಲೋಕ' 
ಕಾದಂಬರಿಯು ಮೇಲ್ನೋಟಕ್ಕೆ ಭಿನ್ನ ದಿಕ್ಕಿನ ಹುಡುಕಾಟವಾಗಿ ಕಂಡರೂ, ಆಳದಲ್ಲಿ 
ಆತ್ಮಗೌರವದ ಹುಡುಕಾಟವೇ ಆಗಿರುವುದರಿಂದ ಅವರ ಕಾವ್ಯದ ನಿಲುವುಗಳಿಗೆ 
ಪೂರಕವಾಗಿರುವಂತೆಯೇ ಕಾಣಿಸುತ್ತದೆ. 


ಸವಿತಾ ಮೂಲತಃ ಲಯಗಳ ಹುಡುಕಾಟದ ಕವಿ. ಇದನ್ನು ಸಾಂಗತ್ಯದ 
ಹುಡುಕಾಟವೆಂದೂ ಕರೆಯಬಹುದು. ಈ ಲಯ, ಸಾಂಗತ್ಯವೆನ್ನುವುದು ಸಿದ್ಧ 
ಸಿ ತಿಯಲ್ಲವಲ್ಲ. ಅದೊಂದು ಸಾಧಿಕೊಳ್ಳಬೇಕಾದ ಸಂದರ್ಭ ಮತ್ತು ಮನಸ್ಥಿತಿ. ಈ 
ತನಕ ಪ್ರಕಟವಾಗಿರುವ ಅವರ ನಾಲ್ಕೂ ಸಂಕಲನಗಳಲ್ಲಿ ಈ ಹುಡುಕಾಟವೆನ್ನುವುದು 
ಸ್ಪಾಯಿಯೆನ್ನುವಂತೆ ನಿರಂತರವಾಗಿ ನಡೆದಿದೆ. ಪ್ರಕೃತಿ-ಮನುಷ್ಯನ ನಡುವೆ 
ಸಾಧಿತವಾಗಬೇಕಾಗಿರುವ ಲಯ, ಸಂಬಂಧಗಳ ಬಿಕ್ಕಟ್ಟುಗಳ ನಡುವೆಯೇ 
ಕಟ್ಟಿಕೊಳ್ಳಬೇಕಾದ ಲಯ, ಬದುಕಿನ ಕನಸು-ವಾಸ್ತವಗಳ ನಡುವೆ ಕಟ್ಟಿಕೊಳ್ಳಬೇಕಾದ 
ಕ್ರಾ ಈ ಎಲ್ಲವುಗಳನ್ನೂ ಇವರ ಕಾವ್ಯ ಹುಡುಕುತ್ತಲೇ ಇದೆ. 


ಹಾಗೆ ನೋಡಿದರೆ, ಸವಿತಾರ ಕಾವ್ಮದ ಶೈಲಿಯಲ್ಲಿಯೂ ಈ ಹೊಸ ಲಯದ 
ಹುಡುಕಾಟವಿದೆ. ಅಭಿವ್ಯಕ್ತಿಯ ನಾಟಕೀಯ ಮಾದರಿಗಿಂತ ಸಾವಧಾನದ, ಸಂಯಮದ, 
ಕೆಲವೊಮ್ಮೆ ಸ್ವಗತದ ಲಯದಲ್ಲಿಯೂ ಈ ಕವಿ ನಂಬಿಕೆಯಿದ್ದಂತೆ ತೋರುತ್ತದೆ. ಕರುಳು 
ಕತ್ತರಿಸುವ ಅನುಭವದ ಘಳಿಗೆಗಳನ್ನಾಗಲಿ, ಬದುಕನ್ನು ಅರಳಿಸುವ ರೋಮಾಂಚನದ 
ಘಳಿಗೆಗಳನ್ನಾಗಲೀ, ಸವಿತಾ ಹಿಡಿಯುವುದು ಸಾವಧಾನದ ಸಂವಿಧಾನದಲ್ಲಿಯೇ. 


ಇವರ ಸಾವಧಾನದ ಶೈಲಿಗೆ ಚಲನಶೀಲತೆಯನ್ನೂ ವೈವಿಧ್ಯತೆಯ ಸೊಗಸನ್ನೂ 
ತಂದುಕೊಟ್ಟಿರುವ ಎರಡು ಮುಖ್ಯ ಪ್ರತಿಮೆಗಳೆಂದರೆ, ಚಂದ್ರ ಮತ್ತು ಬಣ್ಣ. ಚಂದ್ರನ 
ಬಗೆಗಂತೂ ಸವಿತಾ ೦56666 ಎನಿಸುವಷ್ಟು ಮೋಹಿತರು. "ಚಂದ್ರನನ್ನು ಕರೆಯಿರಿ 
ಭೂಮಿಗೆ' ಕವನ ಒಂದು ರೀತಿಯಲ್ಲಿ ಅವರ mM೩ಗೀstಂ ಎಂದರೂ ನಡೆಯುತ್ತದೆ: 


ಕರೆಯಿರಿ ಚಂದ್ರನನ್ನು ಭೂಮಿಗೆ 
ನಾನು ನಾನಿರುವಂತೆಯೇ 
ನೋಡುವೆ ಒಂದು ಘಳಿಗೆ 


ಚಂದ್ರ ಭೂಮಿಗೆ ಬರಬೇಕೆನ್ನುವ ಅವಾಸ್ತವ ಹಂಬಲವಿಲ್ಲದ, ಅದು 
ಸಾಧ್ಯವೆಂದು ಒಂದು ಘಳಿಗೆಯಾದರೂ ನಂಬದ ಮನಸಸ್ತಿತಿ, ಈ ಕವಿಯ ಮಟ್ಟಿಗೆ 
ಬರಡು, ಘೋರ. ಚಂದ್ರನೂ ಸೇರಿದಂತೆ ಬೆಟ್ಟ, ಗುಡ್ಡ, ಹೊಳೆ, ಆಕಾಶ, ನಕ್ಸತ್ರ 
ಯಾವುದೂ ಸವಿತಾ ಮಟ್ಟಿಗೆ ಕೇವಲ ಸೌಂದರ್ಯದ ಪ್ರತಿಮೆಗಳಲ್ಲ, ಕವಿ ಸಮಯವೂ 
ಅಲ್ಲ ಅವು ಸಜೀವ ಪಾತ್ರಗಳೇ ಆಗಿವೆ. ಈ ಪಾತ್ರಗಳೊಂದಿಗೆ ಆಕೆಗೆ ಸ್ನೇಹವಿದೆ, 
ಜಗಳವಿದೆ, ಅವುಗಳೊಂದಿಗೆ ಜೀವರ ಸಂಬಂಧವನ್ನು ಕಟ್ಟಿಕೊಳ್ಳಬೇಕೆನ್ನುವ ಆಸೆಯೂ 
ಇದೆ: | | 


೧೨ಗಾಡು ಲಿಲ್ಲಿ ಹೂವುಗಳು 


ಮಾತಾಡಿಸಬೇಕು 

ಹೊರಳುತ್ತಿರುವ ಭೂಮಿಯನ್ನು 
ಉರುಳುತ್ತಿರುವ ಸಾಗರವನ್ನು 
ಮಾತನಾಡಿಸಬೇಕು 

ದೇವರೇ.... ಇವರದ್ದು ಯಾವ ಭಾಷೆ ? 
ಎಂದಾದರೂ ಕೈಗೂಡುವುದೇ ಆಶ ? 


'ಹೂವು' ಪದ್ಮದ ಈ ಮಾತುಗಳನ್ನು ನೋಡಿ- 
ಏ ಹೂವೆ 
ನಿನ್ನ ಭಾಷೆ ನನಗೆ ಅರ್ಥವಾಗುವುದು 
ನನ್ನ ಆಶೆ ನಿನ್ನಂತೆ ಆಗುವುದು. 


ಪ್ರಕೃತಿಯ ಮೂಲ ಪ್ರತಿಮೆಗಳನ್ನೆಲ್ಲ ತಮ್ಮ ಮನೋಭೂಮಿಕೆಯ, 
ಸಂವೇದನೆಯ ಅಭಿನ್ನ ಭಾಗವಾಗಿಸಿಕೊಳ್ಳುವುದರ ಮೂಲಕ ಮನುಷ್ಯ-ಪ್ರಕೃತಿ ನಡುವೆ 
ಲಯವನ್ನು ನಿರ್ಮಿಸಿಕೊಳ್ಳುವುದು ಮಾತ್ರವಲ್ಲ, ಇದರಿಂದ ವಿಸ್ತಾರವಾಗಬಹುದಾದ 
ಬದುಕಿನ ಕ್ಕಾನ್‌ವಾಸ್‌ ಬಗೆಗೂ ಕವಿಗೂ ಆಸಕ್ತಿಯಿದೆ. ಆದ್ದರಿಂದಲೇ ಪ್ರಕೃತಿ ಮತ್ತು 
ಮನುಷ್ಯನ ನಡುವೆ ಅದ್ವೈತ ಸಾಧಿಸುವ ಹಂಬಲದ ಅನೇಕ ಕವನಗಳಿವೆ. ಬುದ್ದ ಮತ್ತು 
ಹೂವು ಕವನದಲ್ಲಿ ಅವರು ಹೇಳುತ್ತಾರೆ- 


ಪೂರ್ವಜನ್ಮದ ಸ್ಮರಣೆ 
ಅವನು ಹೂವಾಗಿದ್ದ. 


ಬುದ್ದನು ಪ್ರೀತಿ, ಕರುಣೆ ಮುಂತಾದ ಎಲ್ಲ ಅಪರೂಪದ ಮಾನವೀಯ 
ಗುಣಗಳ ಸಾಕಾರ ರೂಪವಾಗಿದ್ದು ಅವನು ಹಿಂದಿನ ಜನ್ಮದಲ್ಲಿ ಹೂವಾಗಿದ್ದರಿಂದ 
ಎನ್ನುವ ದೃಷ್ಟಿಕೋನದಲ್ಲಿ ಇದು ಸ್ಪಷ್ಟವಾಗಿದೆ. 


೩ 

ಈ ಭಾಗದಲ್ಲಿ ಸವಿತಾ ಅವರ ಕಾವ್ಯವನ್ನು ಮೂಲವಾಗಿಟ್ಟುಕೊಂಡು 
ಲೇಖಕಿಯರನ್ನು ಚರ್ಚಿಸುವ ಹೊತ್ತಿನಲ್ಲಿ ಕನ್ನಡ ವಿಮರ್ಶೆಯು ಎದುರಿಸುವ ಕೆಲವು 
ಸಮಸ್ಯೆಗಳನ್ನು ಸ್ಲೂಲವಾಗಿ ವಿವರಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ. ಆರಂಭದಲ್ಲಿಯೇ 


ಕಾಡುಲಿಲ್ಲಿ ಹೂವುಗಳು/೧೩ 


ಒಂದು ಮಾತನ್ನು ಸ್ಪಷ್ಟಪಡಿಸಬೇಕು. ಕನ್ನಡದ ಯಾವ ವಿಮರ್ಶಕರೂ ಸ್ತ್ರೀವಾದದ 
ಬಗ್ಗೆಯಾಗಲಿ, ಲೇಖಕಿಯರ ಬಗ್ಗೆಯಾಗಲಿ ಪೂರ್ವಗ್ರಹ ಪೀಡಿತರಲ್ಲ. ಆದರೂ ಅವರು 
ತಲುಪುವ ತೀರ್ಮಾನಗಳು ಅನೇಕ ಬಾರಿ ಸ್ತ್ರೀವಾದಿ ಚಿಂತಕಿಯರು ತಲುಪುವ 
ತೀರ್ಮಾನಗಳಿಗಿಂತ ಭಿನ್ನವಾಗಿರುತ್ತದೆ. ಈ ಭಿನ್ನತೆ ಮತ್ತು ತೊಡಕುಗಳನ್ನು 


ಬಿಡಿಸಿಕೊಳ್ಳುವ ಉದ್ದೇಶದಿಂದ ಈ ಪ್ರಯತ್ನದಲ್ಲಿ ನನಗೆ ಆಸಕ್ತಿಯಿದೆ. 


ಸವಿತಾರ ನಾಲ್ಕು ಸಂಕಲನಗಳ ಒಟ್ಟು ಓದಿನಿಂದ ವಾತ್ಸಲ್ಮ್ಕ, ಅಂತಃಕರಣ 
ಮತ್ತು ತಾಯ್ತ್ದನಗಳೇ ಅವರ ಕಾವ್ಯದ ಮೂಲ ನೆಲೆಗಳೆಂದೂ, ವ್ಯವಸ್ಥೆಯನ್ನು ಈ 
ಮೌಲ್ಯಗಳ ಮೂಲಕವೇ ಸವಿತಾ ಮುಖಾಮುಖಿಯಾಗುತ್ತಾರೆಂದೂ ಅರ್ಥೈಸಲು ಸಾಧ್ಯ. 
ಈ ಗುಣದ ಕಾರಣಕ್ಕಾಗಿಯೇ ಘೋಷಿತ ಸ್ತೀವಾದಿಗಳೆ ಬರವಣಿಗೆಗಿಂತ ಇವರ ಬರವಣಿಗೆ 
ಭಿನ್ನವಾಗುತ್ತದೆ ಎನ್ನುವುದೂ ನಿಜವೇ. ಆದರೆ ಕೊನೆಗೂ ಈ ಮೌಲ್ಮಗಳು, 
ಗುಣವಿಶೇಷಣಗಳು ಮತ್ತೆ ಹೆಣ್ಣನ್ನು ವ್ಯವಸ್ತೆಯ ಅಪೇಕ್ಷಿತ ಚೌಕಟ್ಟಿಗೇ 
ತಳ್ಳಿಬಿಡುತ್ತವೆಯಾದ್ದರಿಂದ, ಅಂತಿಮವಾಗಿ ಏನನ್ನು ಸಾಧಿಸಿದಂತಾಯಿತು ಎನ್ನುವ ಪ್ರಶ್ನೆ 
ಇಲ್ಲಿ ಎದುರಾಗುತ್ತದೆ. ಸಮಸ್ಕೆ ಶುರುವಾಗುವುದೇ ಇಲ್ಲಿಂದ. ಸಾಂಸ್ಕೃತಿಕ ಸ್ತ್ರೀವಾದ 
ಮತ್ತು ಲೇಖಕಿಯರ ಬರವಣಿಗೆ ಎರಡನ್ನೂ ಗ್ರಹಿಸುವ ಮತ್ತು ಅರ್ಥೈಸುವ 
ಕ್ರಮದಲ್ಲಿರುವ ಸಮಸ್ಥೆ ಇದು. ಕೆಲವು ಕವನಗಳ ಮೂಲಕವೇ ಆದನ್ನು ನೋಡಬಹುದು 
'ಕೊಂಡ ಹಾಯುವಳು' ಸವಿತಾರ ಅತ್ಕುತ್ತಮ ಕವನಗಳಲ್ಲೊಂದು- 


ಒಮ್ಮೆ ಮತ್ತೊಮ್ಮೆ 
ಮಗದೊಮ್ಮೆ 
ಹಾಯುವಳು ಕೊಂಡ 
ನೋಡುವನವಳ ಗಂಡ 
ದೂರದಿಂದಲೇ ಮಂಕಾಗಿ 


ಇಲ್ಲಿ ಕೊಂಡ ಹಾಯುವುದು ಹೆಣ್ಣಿನ ಬದುಕನ್ನು ಕುರಿತ ಪ್ರತಿಮೆಯಂತೆಯೇ 
ಅವಳ ಶಕ್ತಿ ಕೇಂದ್ರದ ರೂಪಕವೂ ಹೌದು. ಬದುಕಿನ ಕೊನೆಯಿಲ್ಲದ ಬಿಕ್ಕಟ್ಟುಗಳನ್ನು 
ಈಕೆ ನಿರಂತರವಾಗಿ ಹಾಯುತ್ತಲೇ ಇದ್ದಾಳೆ. ಕೊಂಡ ಹಾಯುವುದು ಅವಳಿಗೆ 
ಅನಿವಾರ್ಯ ಕರ್ಮ ಎನ್ನುವುದು ಎಷ್ಟು ನಿಜವೋ, ಅದು ಅವಳ ಬದುಕಿನ ಬದ್ದತೆ 
ಎನ್ನುವುದೂ ಅಷ್ಟೇ ನಿಜ. ಬದುಕಿನ ಹೋರಾಟದಲ್ಲಿ ಸೋತ ಅಥವಾ ಲಕುಮಿಯ 
ಬದುಕಿನ ಮೂಲ ಸಮಸ್ಯೆಯೇ ಆಗಿರುವ ಗಂಡ ಮಂಕಾಗಿದ್ದಾನೆ. ಆದರೆ ಲಕುಮಿ ಮಾತ್ರ 


೧9೪/ಕಾಡು ಲಿಲ್ಲಿ ಹೂವುಗಳು 


ನಿಗಿ ನಿಗಿ ಹೂಳೆಯುವ ಕೆಂಡದಂತಹ ಬದುಕಿನ ಕೊಂಡವನ್ನು ಹಾಯುವುದರಲ್ಲಿನ ತನ್ನ 
ಶ್ರದ್ದೆಯನ್ನು ಕಳೆದುಕೊಂಡಿಲ್ಲ. ಈ ಇಡೀ ಸನ್ನಿವೇಶವನ್ನು 'ಸಹನಶೀಲತೆ' ಎಂದು, ಈ 
ಸಹನಶೀಲತೆಯೇ ಮೂಲವಾಗಿ ಬದುಕಿನ ಕಷ್ಟ ಪರಂಪರೆಗಳಿಗೆ ಒಳಗಾಗುವ 
ಅಸಹಾಯಕತೆಯಾಗಿ ಕಾಣುವ ದೃಷ್ಟೀಿಯೊಂದು. ಇನ್ನೊಂದು: ಗಂಡು ಸೋತಾಗಲೂ, 
ಅಸಹಾಯಕನಾದಾಗಲೂ ಬದುಕಿಗೆ ಬೆನ್ನು ತೋರಿಸದ ಚಿತ್ತಸ್ಪೈರ್ಯದ ಹೆಣ್ಣಿನ ದೃಷ್ಟಿ. 
ವಿಪರ್ಯಾಸವೆಂದರೆ, ಈ ಎರಡೂ ದೃಷ್ಟಿಕೋನಗಳನ್ನೂ ಸಾಂಸ್ಕೃತಿಕ ಸ್ತ್ರೀವಾದದ 
ಮೂಲದಿಂದಲೇ ಪಡೆಯಲಾಗುತ್ತದೆ ಎನ್ನುವುದು. "ತಂಗಿ ಹುಟ್ಟಿದಳು' ಕವನ ನೋಡಿ- 


ಹಿಡಿಯಷ್ಠಿರುವ ತಂಗಿಯನು 
ಮುಡಿಯಷ್ಟಿರುವ ಅಕ್ಕ 
ಅಕ್ಕರೆಯಿಂದ ಅಪ್ಪುವಳು 
ಅಭಯ ನೀಡುವಳು 


ಬೇಡದ ಕೂಸನ್ನು ಹಡೆದವ್ವನಿಗೂ ಸಾಕಾದ ತಂಗಿಯನ್ನು ಇಲ್ಲಿನ ಅಕ್ಕ, 
ಕೇವಲ ಅಕ್ಕರೆಯಿಂದ ಅಪ್ಪುವುದು ಮಾತ್ರವಲ್ಲ, 'ಅಭಯ'ವನ್ನೂ ನೀಡುತ್ತಾಳೆ. ಈ 
ಕವನವನ್ನು ಅಕ್ಕರೆಯ, ವಾತ್ಸಲ್ಕದ ನೆಲೆಯಲ್ಲಿ ವೃವಸ್ಥೆಯೊಂದಿಗಿನ ಮುಖಾಮುಖಿ 
ಎಂದು ಮಾತ್ರ ಗುರುತಿಸಿಬಿಟ್ಟರೆ, ಹೆಣ್ಣಿನ ಬದುಕಿನ ಬದಲಾವಣೆಯ ಪ್ರಕ್ರಿಯೆಯ ಒಂದು 
ಭಾಗವನ್ನು ಮಾತ್ರ ಗುರುತಿಸಿದಂತಾಗುತ್ತದೆ. 'ಅಕ್ಕರೆ'ಯ (ಸಾಂಪ್ರದಾಯಿಕ ಮಾತ್ರವಲ್ಲ) 
ಸ್ತ್ರೀ ವಿಶಿಷ್ಟ ಸಾರ್ವಕಾಲಿಕ ಮೌಲ್ಮದ ಜೊತೆಯಲ್ಲಿಯೇ, 'ಅಭಯ'ದ ಹೊಸ 
ಮೌಲ್ಮವನ್ನು ನಾವು ಅವಶ್ಯವಾಗಿ ಗುರುತಿಸಬೇಕು. 


'ಕಿಟಕಿಯಲ್ಲಿ ಚಂದಿರ' ಇನ್ನೊಂದು ಮುಖ್ಯ ಕವನ. ನಾಯಕಿಯ ಎದುರಿಗೆ 
ಆಯ್ಕೆಯ ಸಮಸ್ಯೆಯಿದೆ, ಗೊಂದಲವಿದೆ- 


ಪಕ್ಕದಲ್ಲಿ ಗಂಡನಿರುವ 
ತೊಟ್ಟಿಲಲ್ಲಿ ಕಂದನಿರುವ 


ಹೋಗಿ ಬಿಡು ಚಂದಿರ 


ಇಲ್ಲಿ ಸಂಕೀರ್ಣ ಮನಸಸ್ಲಿತಿಯೊಂದರ ಚಿತ್ರಣವಿದೆ. ಇದನ್ನು 


ಕಾಡು ಲಿಲ್ಲಿ ಹೂವುಗಳು 


ವೃವಸ್ನೆಯೊಂದಿಗಿನ ರಾಜಿ ಎಂದೂ, ಸ್ಥಾಪಿತ ಮೌಲ್ಕಗಳ ಮುಂದುವರಿಕೆಯೆಂದು ಮಾತ್ರ 
್ಲ ವಿವರಿಸಿಕೊಂಡು ಬಿಟ್ಟರೆ, ಸಂಕೀರ್ಣ ಮನಃಸ್ಲಿಯನ್ನು ಸರಳೀಕೃತಗೊಳಿಸಿದಂತಾಗುತ್ತದೆ. 
ಈ ಬಗೆಯ ಸಂಕೀರ್ಣ ಮನಸಸ್ಲಿತಿಯನ್ನು ಚಂದಿರನೇ ರೂಪಕವಾಗಿರುವ ಇತರ 
ಕವನಗಳಲ್ಲಿಯೂ ಸವಿತಾ ಚಿತ್ರಸುತ್ತಾರೆ: 


ಆ ಚಂದಿರ ನಿನಗೆ ಜೊತೆಯಾದರೂ 
ಆಗಬಹುದು ಎಂದು 
ಇವಳಿಗೆ ಹೇಳಬೇಕು 
ಹೇಗೆ ಹೇಳುವುದು? 


ಅಥವಾ 'ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು' ಕವನದ ಈ ಸಾಲುಗಳನ್ನು 
ನೋಡಿ, 
ಸಿದ್ದಾರ್ಥನ ಪ್ರಿಯ ಮಿತ್ರ, ಮೈತ್ರಿಯೇ ಮಹಾಸೂತ್ರ 
ಪ್ರೀತಿಸದೇ ಇರಲಾರೆ ಚಂದ್ರನನ್ನು 


ಸಂಬಂಧಗಳ ನಡುವಿನ ಆಯ್ಕೆಯ ಮತ್ತು ಆದೃತೆಯ ಪ್ರಶ್ನೆಯಾಗಿಯೇ 
ಇದನ್ನು ವಿವರಿಸಿಕೊಳ್ಳಬೇಕು. ಈ ಕವನಗಳು ರಚನೆಯಲ್ಲಿ ಸರಳವಾಗಿದ್ದೂ, ಸರಳ 
ತೀರ್ಮಾನಗಳಾಚೆಗಿನ ಆಯಾಮಗಳನ್ನು ಸೂಚಿಸುತ್ತವೆ. 


ನಿಜ, ಮೂಲತಃ ಸವಿತಾ ಅದಮ್ಮ ಆಶಾವಾದಿ. 'ಮೊಟ್ಟೆ,' "ಮಹಮ್ಮದನ 
ಪ್ರೇಮ ಪತ್ರ', 'ಸಮಯವಿದೆಯೆ ಪಪ್ಪಾ', 'ರಾಮ-ರಹೀಮ' ಮುಂತಾದ ಅನೇಕ 
ಉದಾಹರಣೆಗಳನ್ನು ಕೊಡಬಹುದು. ಈ ಕವನಗಳು ಮುಗ್ದ ಆಶಾವಾದದಂತೆಯೇ 
ಕಾಣಿಸುತ್ತವೆ. ಮನುಷ್ಕ್ಮನ ಇಚ್ಛಾಶಕ್ತಿಯ ಬಗೆಗೆ, ನ್ಯಾಯ ಮತ್ತು ಒಳಿತಿನ ಗೆಲುವನ್ನು 
ುರಿತೂ ಸವಿತಾಗೆ ಅಪಾರ ನಂಬಿಕೆ. ಚರಿತ್ರೆಯ ಎಲ್ಲ ವಿದ್ರೋಹಗಳ, ಧರ್ಮಗಳ 
ನಡುವಿನ ನಿರಂತರ ಘರ್ಷಣೆಯಾಚೆಗೂ ಇವರಿಗೆ ಸಾಧ್ಯವಾಗಿರುವ ಆಶಾವಾದಿತನ ಸದ್ಮದ 
ಸನ್ನಿವೇಶದಲ್ಲಂತೂ ವಿಲಕ್ಸ್ಮಣವಾಗಿಯೂ ಕಾಣಿಸುತ್ತದೆ. ಹಾಗೆಯೇ 'ಮೊಟ್ಟೆ' ಕವನದಲ್ಲಿ 
ಮನುಷ್ಯ ತನ್ನೆಲ್ಲ ವಿಕಾರಗಳನ್ನು ಗೆದ್ದು ಬಿಡಬಹುದಾದ ಸಾಧ್ಯತೆಯೂ. 


ಒಟ್ಟಂದದಲ್ಲಿ ಸವಿತಾ ಅಪ್ಪಟ ಮಾನವೀಯ ನೆಲೆಯನ್ನು ನಂಬಿದವರು, 
ಬಯಸುವವರು. ವಾತ್ಸಲ್ಕ, ಅಂತಃಕರಣ, ತಾಯ್ತನ-ಈ ಎಲ್ಲ ಸ್ತೀ ವಿಶಿಷ್ಟ ಅನುಭವಗಳ 


೧೬]ಾಡು ಲಿಲ್ಲಿ ಹೂವುಗಳು 


ವಲಯವನ್ನು ಆಧರಿಸಿಯೇ, ಪ್ರಕೃತಿಯನ್ನು ಒಳೆಗೊಂಡು ಇನ್ನೂ ಹೆಚ್ಚು ಶಕ್ತವಾದ, 
ಶ್ರೀಮಂತವಾದ, ಬದುಕಲು ಸಹನೀಯವಾದ, ಪ್ರೀತಿಸಲು ಸಾಧ್ಯವಾಗಬಹುದಾದ 
ಬದುಕನ್ನು ಕಟ್ಟುವುದರಲ್ಲಿ ನಿರತರಾದ ಕವಿ ಇವರು. 


ದೇವನೂರು ಮಹಾದೇವ, ಸವಿತಾ ಕಾವ್ಯ ತಂಗಾಳಿಯಂತೆ ಎಂದು ಹೇಳ ತ್ತಾರೆ. 
ತಂಗಾಳಿ ಯಾವಾಗಲೂ ಬೀಸುವುದಿಲ್ಲ ಎನ್ನು ್ಲಿವುದೇ ತಂಗಾಳಿಯನ್ನು ಕುರಿತ ಮನುಷ್ಠನ 


ಹಂಬಲವನ್ನು, ನಿರೀಕ್ಷೆಯನ್ನು ಹೆಚ್ಚಿಸುತ್ತದೆ ಮಾತ್ರವಲ್ಲ, ತಂಗಾಳಿಯ ಮಹತ್ವವನ್ನು 
ಹೇಳುತ್ತದೆ. ಸವಿತಾ ಕಾವ್ಯವನ್ನು ಕುರಿತಂತೆ ಎಲ್ಲರಿಗಿರುವ ಪ್ರೀತಿಯನ್ನು, ಭರವಸೆಯನ್ನು, 
ಅವರ ಕಾವ್ಯದ ಮಹತ್ವವನ್ನು ಇದಕ್ಕಿಂತ ಸಂಕ್ಷಿಪ್ತವಾಗಿ, ಇದಕ್ಕಿಂತ ಒಳ್ಳೆಯ ರೂಪಕದಲ್ಲಿ 
ಹೇಳಲು ಸಾಧ್ಯವಿಲ್ಲ ವೇನೋ ಎಲ್ಲ ಬಗೆಯ ಮಾಲಿನ್ಮಗಳ ಈ ಕಾಲದಲ್ಲಿ ಸವಿತಾರ 


ಬದುಕಿನ ಪ್ರೀತಿಯ, ಶುದ್ಧಕಾವ್ಯದ ತಂಗಾಳಿ ಹೆಚ್ಚು ಬೀಸಲಿ. 


ತಮ್ಮ ಕಾವ್ಯದ ಮೂಲಕ ಸವಿತಾ ಹೆಣ್ಣಿನ ವಿಸ್ತಾರವಾಗುತ್ತಿರುವ ಪ್ರಜ್ಞೆಯ, 
ಸಂವೇದನೆಯ ಜಗತ್ತನ್ನು ಮಾತ್ರ ಪ್ರತಿನಿಧಿಸುತ್ತಿಲ್ಲ, ಕಾವ್ಯ ವಲಯವನ್ನು 


3 ಲ 


ವಿಸ್ತರಿಸುತ್ತಿದ್ದಾರೆ. ಅವರ ಕಾವ್ಯಕ್ಕೆ ಇನ್ನೂ ಹೆಚ್ಚಿನ ee ವೈವಿಧ್ಯ ಸಾಧ್ಯವಾಗಲಿ. 


“ಡಾ|| ಎಂ. ಎಸ್‌. ಆಶಾದೇವಿ 
ಶಿವಮೊಗ್ಗ 


ಕಾಡು ಲಿಲ್ಲಿ ಹೂವುಗಳು/೧ 


be cone ELS Bak ah Lom na 


Wy F 


¥ 
N k 
¥ | 
€ K 
PE 
4 
ee Cy 


ಭ್‌ 

ತ 4: 4 PR 

¥ = RE 
RAS ೭ TERE ELL 
ನಾ § 


ps ಬೃಹ ದಹ ಯತಿ ದಿ 


[ಸ 3 
ೌತಿಲಾಧಿಡಿಕಿಡ 


W stepmania 


Er WN, BEE 
1 ಸಹಾ ಮದ್ರಿ ಒಳ ಗೇಹಿವಮ್ಯ. § 
is 


ಕೆನೆ ಥೆರಜಿದುನ ಆಫಾವಾದಿತರ ನದ್ಮದ 


`ಹಾಹಮೌಯ ಜಲ ಮಾಳ ಹಿದಿ ಲ, ಇಅಗಿಪಾಯಿ, u ೪ಫಂಕ ¥ 
ಘಾತದ ERE RE ಬತಲ ಟಜ ಫರಯಶಿಂದ ಲಡಡಂಿದಿಂದ 


ಶಲಖರಿರ ಭದ ಹಯಾ ದೂರಾಹ 
LN 


ME Ny ತೆ, 
ಅಸ ಮಾಗದ ಲಮುಹಿದಾಡಿಂಜ 


ಗ, ಭಟ್ಟ 'ಹಹಮ್ಮ ಬನ 


ನಾಮಿ ರಹೀ ಮುಂದ ಸೇಕ 


ಬತತಯ 


e 


ಸೂ 


PN ವಿನಿ EW, ಧಮ 


ಗುರು ಸಮಾನರಾದ 
ಜಿ. ಎಸ್‌. ಶಿವರುದ್ರಪ್ಪ 
ಕೆ. ಎಂ. ಶಂಕರಪ್ಪ 
ದೇವನೂರ ಮಹಾದೇವ 


ಅವರಿಗೆ 
ಈ ಕೃತಿ ಅರ್ಪಿತ 


ಪರಿವಿಡಿ: 


೨ 


ಸೊಡು ನಿನ್ನ ದುಃಖ 
ನೀವೇಕೆ ಬೇಕು? 

ಬಿಡಿ ನನ್ನ ಪಾಡಿಗೆ ನನ್ನನ್ನು 
ಪ್ರತೀಕ್ಷೆ 
ಸ್ವಗತ 

. ಇರುಳಿನಲ್ಲಿ ಬೆಳಕು 

ಯಾಕೆ ಬರಲಿಲ್ಲ ? 

ಸ ಬರುತ್ತೇನೆ ಕೇಳು 
ಪದ್ಮವಾಗಲಿಲ್ಲ 

೧೦. ಸಂವಾದ 

೧೧.ನಾನು ಮತ್ತು ಅವನು 

೧೨.ಈ ಗೆಳೆತನ..... 

೧೩. ಚಿತ್ರ ಪೂರ್ಣಗೊಳಿಸಲಾರೆಯಾ? 
೧೪. ಬಿಕ್ಕಳಿಸಿ ಅಳದಿರಲಿ ಪ್ರೀತಿ 

೧೫. ಈ ಒಂದು ಕ್ಷಣದ ಹಿಂದೆ.... 
೧೬. ನೋಡಬೇಡ ತಿರುಗಿ 

೧೭. 'ಪ್ರೀತಿ' 


» ©» bb 


( 


qe 
3 


೧೮. ಪ್ರಾರ್ಥನೆ 

೧೯. ಕುದುರೆ ಮತ್ತು ಮುತ್ತುಗಳು 
೨೦. ಯುದ್ದ 

೨೧. ನವ್ಯ 
೨೨. ಹೇಳಲೇಬೇಕಾದ ಮಾತುಗಳು 
೨೩. ಹುಡುಗಿ ದಿನಚರಿ ಬರೆಯುತ್ತಾಳೆ 
೨೪. ನನ್ನ ಕವಿತೆ 

೨೫. ಒಳಗೊಂದು ನದಿಯಿದೆ 

೨೬. ಪ್ರೀತಿ ಸತ್ತ ಮನೆಯಲ್ಲಿ 

೨೭. ನನೆಗೆ ಗೊತ್ತಿರಲಿಲ್ಲ 

೨೮. ನಾನು ಸೂರ್ಯ 

೨೯. ಹುಡುಗ್ಗಿ ಮತ್ತು ದಾಸವಾಳ 
೩೦. ಯಾಕೆ? 

೩೧. ಪ್ರೇಮ ಮತ್ತು ದುಃಖ 


ಎಎ. ಹೋಗಿಬಿಡು 


. ರಸ್ತೆ ಹೋಗುವುದೆಲ್ಲಿಗೆ? 

. ಮೃತ್ಯು 

. ಏಳು ಪುಟ್ಟ ಪದ್ಮಗಳು 

. ಗಾಯಗಳು 

. ಧ್ಯಾನ 

. ಒಓನಮಿ 

. ಸತಿ ಹೋಗುವುದಿಲ್ಲ 

. ೮೮ ಫೆಬ್ರವರಿ ೩ 

. ಧಿಕ್ಕರಿಸುತ್ತೇನೆ 

. ಮಳೆ 

. ಮಳೆ ಬರಲಿ 

. ವಿಮರ್ಶೆ 

. ಸ್ಕೋಲ್‌ ಪದ್ಮಗಳು 

. ಪಂಜಾಬಿಗೆ ಪ್ರೀತಿ 

. ನೀನೆಂಬುದಿಲ್ಲದಿದ್ದರೆ ನಾನೆಂಬುದೂ ಇಲ್ಲ 
. ಮೌನದ ಗಂಟೆ 

. ಚಂದ್ರನನ್ನು ಕರೆಯಿರಿ ಭೂಮಿಗೆ 
. ಕನ್ನಡಿ ನನ್ನನ್ನು ನೋಡಿತು 
. ಸ್ಥಿತಿ 

. ದಿನಚರಿ 

. ಸೇತುವೆ ಕುಸಿದಿದೆ 

. ಮುಗಿಯದ ಕಥೆ 

. ಕಾಗೆ ಮತ್ತು ಕೋಗಿಲೆ 

. ಯಾವುದು ಇಷ್ಟ? 

. ಗಿಣಿಗೆ ಪಂಜರದ ಹಂಗು ಯಾಕಿಲ್ಲ? 
. ಎಲ್ಲ ಹುಡುಗಿಯರ ಕನಸು 
. ದುಃಖ 

. ಬಿಸಿಲು ಕುದುರೆಯನೇರಿ 

. ಅರ್ಥವಾಗುತ್ತಿಲ್ಲ 

. ಹೇ ರಾಮ್‌ 

. ಮಗು ಚಿತ್ರ ಬರೆಯಿತು 

. ಸೋಲೇ ಇಲ್ಲ 

. ಯಾಕೆ? 

. ಹೊಳೆ ಮಗಳು 

. ಕಾಡಿನಲ್ಲಿ 


BE 


ಹಳ್ಳಿಯ ದಾರಿ 
ಹಪ್ಪಳದ ಕತೆ 

ಪುಟ್ಟ ಕೆಂಚವ್ವ 

ಹಾಡೆ ಹನುಮವ್ಹಾ... 
ಚೆಲುವ ನಾರಾಯಣ 
ಮೊಟ್ಟೆ 

ಬೆರಳು 


. ತುತ್ತು ಮತ್ತು ತುತ್ತೂರಿ 
. ಎಲ್ಲಿದೆ ದಂಡೆ ಯಾರನ್ನು ಕಂಡೆ ? 


ಯಾರು ನೀನು ? 
ದೇವರಿಗೆ 
ನಿವೇದನೆ 
ತಾರುಣ್ಯ 
ವೃತ್ಕಾಸ 

ಎಲ್ಲಿ ಹೋದವೋ... 
ಮೋಂಬತ್ತಿ 

ಕಾಲು ದಾರಿಯೆ ಸಾಕು... 
ಮಾತನಾಡಿಸಬೇಕು 
ಬೇಡ... 


. ಕಣ್ಣು, ಬೂದಿ ಮತ್ತು ಜಗತ್ತು 


ವಾಳೆ 
ಸಾವು 
ಕೋವಿಯಲ್ಲಿ... 


. ಕರೇ ಮನುಷ ದಿಗಿಲು ಯಾಕ? 
. ಬೀಜ ಯಜ್ಞ 


ಇನ್ನೇನು ಬೇಕು? 
ಗಂಡು 


ಹೂ ಪದ್ಯಗಳು 


ನ್‌ 


ಹೂವು 
ಹೂವುಗಳು 
ದೇವರ ಹೂವು 


. ಬುದ್ದ ಮತ್ತು ಹೂವು 
. ಹೂವಿನ ಧಾನ 
.ಹೂ ದುಂಬಿ 

. ಹೂವಿನ ಭಾಷೆ 

. ಒಲುಮೆಯ ಹೂವು 


. ಹೂವಿನ ನಿಷ್ಠೆ 

. ಮಾಯಾವಿ ಹೂವು 

. ಹೂವಿನ ಸಾವು 

. ತಂಗಿ ಹುಟ್ಟಿದಳು 

. ಸಮಯವಿದೆಯೆ ಪಪ್ಪಾ 

. ಬಾಳ ಸಂಜೆ 

. ಕೊಂಡ ಹಾಯುವಳು 

. ಬೆಳಸು 

೪. ಕಿಟಿಕಿಯಲ್ಲಿ ಚಂದ್ರ 

. ಎಲ್ಲರೂ ದಡ ಸೇರಿದರು 
. ಪ್ರಾರ್ಥನೆ 

. ಮಹಮದನ ಪ್ರೇಮ ಪತ್ರ 
. ಬುದ್ದ ಕವಿತೆ" 

. ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು 
. ಚಂಡಿ 

. ಜಾತ್ರೆಯಲ್ಲಿ ಶಿವ 

. ಭುವನ ಸುಂದರಿ 

. ನಿನ್ನ ನಂತರ... 


೧೨೪.ದಮಃಖ 


. ಬೆಕ್ಕು ಅಡ್ಡ ಹೋಯಿತು 

. ನಾದಿನಿ ಬಂದು ಹೋದಳು 

. ದೊಡ್ಡ ಮರ 

. ಚಿತೆಗೇರಲಿಲ್ಲ ಹೂವುಗಳು 

. ಮುಂದೆ ಸಾಗುವ ಮುನ್ನ 

. ನಿನ್ನೊಂದಿಗೆ ಮಾತನಾಡಲಾರೆ 
. ಮತ್ತೆ ಹುಟ್ಟುವುದಾದರೆ 

. ಆನೆ ಪೊಡಮುಟ್ಟಿತು 

. ಗಾಂಧಿ ಹುಟ್ಟಿದ್ದು 

. ನಮನ 

. ನವೋದಯದ ನಲುವು: ಜಿ. ಎಸ್‌. ಎಸ್‌. 

. ಜಾಗತೀಕರಣದ ಹೊಸಿಲಲ್ಲಿ ನಿಂತಿರುವ ರೈತನಿಗೊಂದು ಕಿವಿಮಾತು 
. ಹೆಣ್ಣು ಜೀವ 


. ಕನಕ-ಕೃಷ್ಣ 


ನಾನು ಬರುತ್ತೇನೆ ಕೇಳು (೧೯೮೭) 


“ನಾಗಭೂಷಣನಿಗೆ 
ಪ್ರೀತಿಯಿಂದ 


ಕಾಡು ಲಿಲಿ ಹೂವುಗಳು 


ಕೂಡು ನಿನ್ನ ದುಃಖ 


ನನ್ನ ಸೌಂದರ್ಯವನ್ನು 
ಮೆಚ್ಚಿಕೊಂಡ ಜನ 

ನನ್ನ ಸರಳತೆಯನ್ನು 
ಮೆಚ್ಚಿಕೊಂಡ ಜನ 

ನನ್ನ ದುಃಖ ಎಷ್ಟೆಂದು ಕೇಳಲಿಲ್ಲ. 


ನನ್ನನ್ನು ಪ್ರೀತಿಸಿದ ತಂದೆ 
ನನ್ನನ್ನು ಸಲಹಿದ ತಾಯಿ 
ನನ್ನ ಆಸೆಗಳೇನು 
ಎಂದು ಕೇಳಲಿಲ್ಲ. 


ನಾಮ ನೀಲಿ ನಕಾಶೆಯೊಳಗೆ 
ಹೊಳೆಯುವ ಕನಸುಗಳನ್ನು 
ಗುರುತಿಸುತ್ತಿರುವಾಗ 

ನನ್ನ ಜೀವದ ಹುಡುಗ 
'ನೀನೆಷ್ಟು ಮುಗುದೆ ' 
ಎಂದು ವಿಷಾದದಿಂದ ನಕ್ಕ. 


. ಆವತ್ತೆ ನನಗೆ ಗೊತ್ತಾಯಿತು, 
ಈ ಜಗತ್ತಿನಲ್ಲಿರುವುದು 
ಕೊಳತ ಹೃದಯಗಳು ಮಾತ್ರ. 


ಈ ಜಗತ್ತಿನಲ್ಲಿರುವುದು ಹುಳಿತ ಕಣ್ಣುಗಳು ಮಾತ್ರ. 


ಅಂದಿನಿಂದಲೆ ನಾನು 

ಎಲ್ಲರ ಬಳಿ ಕಣ್ಣೀರು 
ಬೇಡಲು ಶುರುಮಾಡಿದೆ. 
ಎಲ್ಲರ ಕನಸುಗಳನ್ನು 
ಕುತೂಹಲಿಯಾಗಿ ನೋಡಿದೆ. 


ಕಾಡುಲಿಲ್ಲಿ ಹೂವುಗಳು] ೨೫ 


ನನ್ನೆದೆಯೊಳಗೆ 

ಹರಳುಗಟ್ಟುತ್ತಿತ್ತು ದುಃಖ 
ಬೆಟ್ಟವಾಗುತ್ತಿತ್ತು ದುಃಖ 

ನಾನು ಎಲ್ಲರಿಗೂ ಕೂಗಿ ಹೇಳುತ್ತಿದ್ದೆ 
ನೋಡಿ - 

ಈ ಬೆಟ್ಟ ಕಣ್ಣೀರಿನದು 

ನನ್ನದು ಹಾಗೂ ನಿಮ್ಮದು. 


ಬೆಟ್ಟ ಕರಗಿ ಪ್ರವಾಹವಾಗಿ 
ಹರಿಯುತ್ತಿತ್ತು ದುಃಖಿ. 

ನಾನು ಎಲ್ಲರಿಗೂ ಕೂಗಿ ಹೇಳುತ್ತಿ 
ನೋಡಿ- 

ಈ ಪ್ರವಾಹ ಕಣ್ಣೀರಿನದು,, ನನ್ನದು ಹಾಗೂ ನಿಮ್ಮದು. 


ದ್ದೆ 


ಎಲ್ಲ ನಕ್ಕರು, ಹೊರಟೇ ಹೋದರು. 
ನಾನೊಬ್ಬಳೆ ಆಗಿದ್ದೆ 
ಜೊತೆಗೆ ಬೆಟ್ಟ-ಪ್ರವಾಹ. 


ಕೊನೆಗೂ ನೆನಪಾಯಿತು 
ಹೌದು 

ಅದು ಅವನದೆ ಮುಖ. 
ಅದು ಕೇಳುತ್ತಿತ್ತು 
ಕೊಡು ನಿನ್ನ ದುಃಖ 
ಕೊಡು ನಿನ್ನ ದುಃಖ. 


೨೬/ಾಡು ಅಲ್ಲಿ ಹೂವುಗಳು 


ನೀವೇಕೆ ಬೇಕು ? 


ತಾರೆಯರೇ ಮಿಣುಮಿಣುಕಿ 

ಅಣಕಿಸಿದ್ದು ಸಾಕು. 

ಚಂದ್ರಮನೇ, ನಿನ್ನ ನಗುವಿಗೆ 

ಮೂರು ಕಾಸು. 

ಕೋಲ್ಮಿಂಚುಗಳೇ 

ಎಷ್ಟು ಬಗೆಯ ಚಿತ್ತಾರ ಬರೆಯುತ್ತೀರಿ ನೀವು? 
ಚಣಕೊಮ್ಮೆ ವೇಷ 

ಬದಲಾಯಿಸಲೇಬೇಕೆ, ಮೋಡಗಳೇ? 
ಕಲಕಲಿಸದಿದ್ದರೆ ನಿದ್ದೆ ಬರುವುದಿಲ್ಲವೆ, ಜಲವೆ? 


ಕುಹೂ -ಕುಹೂ ಎಂದು ಕಿರುಲಬೇಡ, ಕೋಗಿಲೆಯೇ... 


ಖುಷಿಯಿಂದ ಕೂಗುತ್ತೇನೆ ಕಿವಿಗೊಟ್ಟು ಕೇಳಿ- 
'ಕವನ ಹೊಸೆಯಲಿಕ್ಕೆ ಬೇಡ... ನೀವಿನ್ನು: 


ನನ್ನ ನೆಲೆಯಲ್ಲಿ, ಕೆಂಷೆಲೆಗಳ ನಡುವೆ 
ಅರಳುತ್ತವೆ ಹಸಿರು ಹೂಗಳು. 
ಹೆಪ್ಪುಗಟ್ಟಿದ ಮೌನದಲ್ಲಿ 
ಗುಣುಗುಣುಸಿ ಹಾಡುತ್ತವೆ ಗೂಬೆಗಳು. 
ಹೆಜ್ಜೆ ಹಾದಿಯ ತುಂಬ 

ಕುಲುಕುಲು ನಗುತ್ತದೆ ಇರುಳು. 
ಇಲ್ಲಿ......ಕನಸುಗಳು ಕಾಡುವುದಿಲ್ಲ. 
ನೆನಪುಗಳು ಮರುಕಳಿಸುವುದಿಲ್ಲ. 
ಕಲ್ಪನೆಗೂ ಮೀರಿದ ಬದುಕು, 
ಕವನಿಸಲಿಕ್ಕೆ ಕೈ ತುಂಬ ಸರಕು. 
ಹೀಗಿರುವಾಗ ನೀವೇಕೆ ಬೇಕು ಹೇಳಿ? 


ಕಾಡುಲಿಲ್ಲಿ ಹೂವುಗಳು/ ೨೭ 


ನೀವು ಕೇಳಿದ್ದು ಒಳ್ಳೆಯದೆ ಆಯಿತು. 
ನನಗೀಗ ಎಲ್ಲವೂ ಅರ್ಥವಾಯಿತು. 
ನೋಡಿ - 


ಹಿಂಡುಹಿಂಡಾಗಿ ಅಲೆಯುವ 
ಮೋಡಗಳಲ್ಲೊಂದು ತುಣುಕೆಂದೊ... 


ಆಕಾಶದ ಕ್ಕಾನ್‌ವಾಸಿನಲ್ಲಿ 
ಬಳಿದ ಬಣ್ಣಗಳಲ್ಲೊಂದು ಎಳೆಯೆಂದೊ... 


ಕಣ್ಣಾಮುಚ್ಚಾಲೆಯಾಡುವ 
ಮಿಂಚಿನೊಳಗೊಂದು ಕಿಡಿಯೆಂದೊ... 


ಒರಟಾಗಿ ಬೀಸುವ 
ಗಾಳಿಯಲ್ಲೊಂದು ಗೆರೆಯೆಂದೊ... 
ಈಗವನನ್ನು ವರ್ಣಿಸುವುದಿಲ್ಲ. 


_ 
ರಕ್ತ-ಮಾಂಸ-ಮೂಳೆ ವಿರಚಿತ 
ನನ್ನೆದೆಯ ಮೇಲೆ ಮಲಗಿದ್ದ. 

ಯಾರು ಕರೆದರೊ ಗೊತ್ತಿಲ್ಲ. 

ಯಾಕೆ ಕರದರೊ ಗೊತ್ತಿಲ್ಲ. 

ಯಾವಾಗ ಕರೆದರೊ ಗೊತ್ತಿಲ್ಲ. 
ಪ್ರೀತಿಯನ್ನು ಒದ್ದು ಹೊರಟು ಹೋದ. 


ನನಗನಿಸುತ್ತದೆ 
ಮಣ್ಣಿನೊಳಗೆ ಹಿಡಿಯಾಗಿ ಮಲಗಿದ್ದಾನೆ, 


೨೮/ಕಾಡು ಲಿಲ್ಲಿ ಹೂವುಗಳು 


ನಾನವನ ಮುಟ್ಟಲಾರೆ. 
ಮಣ್ಣಿನೊಳಗೆ ಮೈ ಮರೆತು ಮಲಗಿದ್ದಾನೆ, 
ನಾನವನ ಎಬ್ಬಿಸಲಾರೆ. 


೩ 

ನಿಮ್ಮದು ಪ್ರೀತಿಯಾದರೂ ಸರಿಯೆ 
ನಿಮ್ಮದು ಕರುಣೆಯಾದರೂ ಸರಿಯೆ 
ಬದಲಾಯಿಸಲಾರವು ನನ್ನನ್ನು. 
ನಿಮ್ಮದು ಮಾಟವಾದರೂ ಸರಿಯೆ 
ನಿಮ್ಮದು ಮಾಯೆಯಾದರೂ ಸರಿಯೆ 
ಒಳಗಾಗಲಾರೆ ನಾನು. 


ನಾನೀಗ ಕವಯತ್ರಿ ಅಲ್ಲ 
ನನ್ನಲ್ಲಿ ಕಲ್ಪನೆಗಳಿಲ್ಲ 
ನನ್ನಲ್ಲಿ ಕನಸುಗಳಿಲ್ಲ 
ನನ್ನಲ್ಲಿ ಕವಿತೆಗಳಿಲ್ಲ. 


ಈ ಬಣ್ಣ-ಬೆಡಗು ಯಾವುದೂ 
ಬದುಕ ಬೆಳಗಿಸುವುದಿಲ್ಲ. 


ಅವನ ನೆನಪನ್ನು ಉಸಿರಾಡುತ್ತೇನೆ, 
ಬಿಡಿ ನನ್ನ ಪಾಡಿಗೆ ನನ್ನನ್ನು. 


ಹ್‌] ಉಳ ತು, ಆಗಸದ ತುಂಬ 
ಮೋಡಗಳು ನೇತಾಡುತ್ತಿದ್ದವು. 
) ಹೊದ್ದು ಮಲಗಿದ್ದ ರಸ್ತೆಗಳಷ್ಟೇ 


We 
3 
ps 
(¢9 
2 
೬" 


ನಿನ್ನ ಹೆಜ್ಜೆ ಹಾರಿಸಿದ ಧೂಳೊಂದಿಗೆ 
ಮಸುಕಾಗಿ ಮರೆಯಾದ ಬೆನ್ನ 
ಕಣ್ತುಂಬಿಕೊಂಡು ನಿಂತಿದ್ದೆ, 

ಮಾತು ಮರೆತವಳಂತೆ. 


ಇವೊತ್ತು ಮೈ ತುಂಬ ಕಣ್ಣುಕಿವಿ 
ಬರೆದುಕೊಂಡು ನಿಂತಿದ್ದೇನೆ 

ಬೀಸಿ ಕರೆಯಬಹುದಾಗಿದ್ದ ಕೈಗಳಿಂದ 
ನೆನಪ ತಬ್ಬುತ್ತಿರುವ ಹುತ್ತ 

ಕೆಡುವುತ್ತಾ ಕಾದಿದ್ದೇನೆ. 

'ಮರೆತ ಮಾತ ದಿಕ್ಕು ದಿಕ್ಕಿಗೆ ತೂರುತ್ತಾ 
ಇನ್ನೂ... ಕಾಯಲೆ ಸಖ? 


ಮತ್ತೆ ನೀ ಮರಳಿ ಬಂದೆಯಾದರೆ 
ನೆನಪಿನ ಬಳ್ಳಿಗಳು ಜಗ್ಗಿ 

ನಿನ್ನನ್ನು ಬಂಧಿಸಲಿ. 

ಮಣ್ಣೊಳಗೆ ಮಣ್ಣಾದ ಕಣ್ಣ ಕೊನೆಗಳು 
ಸ್ವಾಗತಿಸಲಿ, ಕಿವಿಗಳು ಆಲಿಸಲಿ. 
ತುಟಿಗಳು ಬಿಚ್ಚಿ ಮಾತನಾಡಲಿ. 
ಹೃದಯ ಸಂತೈಸಲಿ. 


೩೦7ಾಡು ಲಿಲ್ಲಿ ಹೂವುಗಳು 


ಸ್ವಗತ 


ಮುಂಜಾವದ ತಂಪೊತ್ತಿನಲ್ಲಿ 
ಕೆಂಪು ಹೃದಯದ ಹುಡುಗಿ 
ರಸ್ತೆಯಂಚಿನಲ್ಲಿ ನಿಂತಿದ್ದಾಳೆ. 
ಯಾಕೆ ? ಎಂದು ಕೇಳಬೇಕು, 
ಹೇಗೆ ಕೇಳುವುದು? 


ನೆಲವನ್ನು ಜಗ್ಗಿ ಹಿಡಿದಿರುವ ಕಾಲು. 
ಸೋತು ತೂಗುತ್ತಿರುವ ಕೈಗಳು . 
ದಿಟ್ಟಿಸಿ ದಿಟ್ಟಿಸಿ ಆಳಕ್ಕಿಳಿದಿರುವ ಕಣ್ಣು 
ಇವಳನ್ನು ಸಂತೈಸಬೇಕು, 

ಹೇಗೆ ಸಂತ್ಸೆಸುವುದು? 


ಹೃದಯ ತುಂಬಿ ತುಳುಕುತ್ತಿದೆ . 
ಒಂದಾದರೂ ಹನಿ ಹಂಚಿಕೊಳ್ಳಿ 
ಎಂದು ಕಂಡವರ ಕಾಡುತ್ತಿದ್ದಾಲಳೆ. 
ಅವರೋ...ಬೆನ್ನಲ್ಲೆ ಮಾರುತ್ತರ 
ಕೊಟ್ಟು ಸಾಗುತ್ತಿದ್ದಾರೆ . 
ಇವಳಿಗೆ ಹೇಳಬೇಕು, 

ಹೇಗೆ ಹೇಳುವುದು? 


ಹೋಗು- 

ಆ ತಾರೆಯರು ನಿನ್ನನ್ನು 
ಅರ್ಥೈಸಿಕೊಳ್ಳುವರು 

ಆ ಮರಗಳು ಅವರೆದೆಯೊಳಗೆ 
ನಿನ್ನ ಕರೆದುಕೊಳ್ಳುವರು 

ಆ ಚಂದಿರ ನಿನಗೆ ಜತೆಯಾದರೂ 
ಆಗಬಹುದು ಎಂದು 

ಇವಳಿಗೆ ಹೇಳಬೇಕು, 


ಕಾಡುಲಿಲ್ಲಿ ಹೂವುಗಳು/೩೧ 


ಹೇಗೆ ಹೇಳುವುದು? 


ಹುಡುಗಿ ಮರದಲ್ಲಿ 

ಹೂವಾಗಿ ತೂಗುತ್ತಿದ್ದಾಳ. 
ತಾರೆಯರು, ಚಂದಿರ, 
ಮೋಡಗಳ ಮರೆಯಲ್ಲಿ 

ಕುಳಿತು ಬಿಕ್ಕಳಿಸುತ್ತಿದ್ದಾರೆ 
ದಳದಳ ಉದುರುತ್ತಿರುವ 
ಕಣ್ಣೀರಿನಿಂದ ನೆಲ ಒದ್ದೆಯಾಗಿದೆ 


ಹೀಗಾಗಬಾರದಿತ್ತು. 


೩ ೨/ಾಡು ಲಿಲ್ಲಿ ಹೂವುಗಳು 


ಇರುಳಿನಲ್ಲಿ ಬೆಳಗು 


೧ 
ಸರಿರಾತ್ರಿಯಲ್ಲಿ ಹುಡುಗಿ 
ಕನಸು ಕಾಣುತ್ತಿದ್ದಾಳೆ. 
ಅವಳ ಕನಸು ಹೀಗಿದೆ: 


ಪೇಪರಿನವನ ಚರಪರ 

ಚಪ್ಪಲಿ ಸದ್ದಿನಲ್ಲಿ 

ಹಾಲಿನವನ ಅವಸರದ ಗುದ್ದಿನಲ್ಲಿ 
ಇಬ್ಬನಿಯಲ್ಲಿ ತೊಯ್ದ 
ಹೂವಿನೊಡತಿಯ ದನಿಯಲ್ಲಿ 
ಬೆಳಗಾಗಿದೆ 


ಮುಲ್ಲ ಅಲ್ಲಾನಿಗಾಗಿ 

ತುಟಿ ಬಿಚ್ಚಿದ್ದಾನೆ 

ಮೈಕಾಸುರ ಮಂಜುನಾಥ 
ಎಂದು ಕಿವಿ ಕಚ್ಚುತ್ತಿದ್ದಾನೆ. 
ಬಂಗಾರದ ರಥ 

ರಿಪೇರಿಗೆ ಹೋಗಿದೆ 
ಬರಿಗಾಲಲ್ಲೆ ನಡೆದು ಬಂಧ 
ಸೂರ್ಯನ ಮುಖ ಕೆಂಪಾಗಿದೆ. 


ಗಿಡಗಂಟೆಗಳ ಕೊರಳೊಳಗಿಂದ 
ಹೊಮ್ಮಿದ ಹಕ್ಕಿಗಳ ಹಾಡನ್ನು 
ಆಕಾಶವಾಣಿ ಮರುಪ್ರಸಾರ 
ಮಾಡುತ್ತಿದೆ, ಕೇಳಲು 

ತುಂಬಾ ಹಿತವಾಗಿದೆ. 


ಕಾಡುಲಿಲ್ಲಿ ಹೂವುಗಳು/೩.೩. 


ವಿ 
'ಬೆಳಗಾಯ್ತು'ಎಂದರಚುತ್ತಾ 
ಹುಡುಗಿಯ ಅಮ್ಮ 

ತಟ್ಟಿ ಎಬ್ಬಿಸುತ್ತಿದ್ದಾಳೆ. 


ಹುಡುಗಿ ಕಿವುಡಿ- 
ಅವಳಿಗೆ ಸದ್ದುಗದ್ದಲದಲ್ಲಿ 
ಬೆಳಗಾಗುವುದಿಲ್ಲ. 


ಹುಡುಗಿ ಕುರುಡಿ- 
ಅವಳಿಗೆ ವರ್ಣರಂಜಿತ 
ಬೆಳಗು ಕಾಣಲಾಗುವುದಿಲ್ಲ. 


ಹುಡುಗಿ ಮೂಗಿ- 
ಕನಸನ್ನೇಕೆ ಕಸಿದುಕೊಂಡೆ? 
ಎಂದವಳು ಅಮ್ಮನನ್ನು 

ಕೇಳುವುದಿಲ್ಲ. | 


ಸದ್ಯಕ್ಕವಳು ಇರುಳಿನಲ್ಲಿ 


ಬೆಳಗಿನ ಕನಸು ಕಂಡ 
ಖುಷಿಯಲ್ಲಿದ್ದಾಲೆ. 


೩೪/7ಾಡು ಲಿಲ್ಲಿ ಹೂವುಗಳು 


ಯಾಕೆ ಬರಲಿಲ್ಲ ? 


ತುಂಬ ತಡವಾಯಿತು ಗೆಳೆಯಾ 
ಈ ತನಕ ಇದ್ದೆ ಇನ್ನಿಲ್ಲ. 


ಬರುತ್ತೇನೆ ಎಂದು ಹೇಳಿದ್ದೆಯಲ್ಲ? 
ಯಾಕೆ ಬರಲಿಲ್ಲ? 


ನಾನು ಕಾದಿದ್ದೆ. 

ಚುಕ್ಕಿಗಳ ಎಣಿಸುತ್ತ 

ಇರುಳುಗಳ ಗುಣಿಸುತ್ತ. 

ನಾನು ಕಾದಿದ್ದೆ , ನನ್ನದೇನೂ ತಪ್ಪಿಲ್ಲ. 


ಹೌದು, ನಾನು ಕಾದಿದ್ದೆ, 

ಹೃದಯ ಬಾವಲಿ ಆಗುವ ತನಕ. 

ಮೈ ಇಬ್ಬನಿಯಾಗುವ ತನಕ. 

ನಾನು ಕಾದಿದ್ದೆ, ನನ್ನದೇನೂ ತಪ್ಪಿಲ್ಲ. 


ಚಂಡಮಾರುತವಾಯಿತು ನಿಟ್ಟುಸಿರು. 
ನಿನ್ನ ಸೆಳೆದು ತರಲಿಲ್ಲ, 
ನೀನು ಬರಲಿಲ್ಲ. 


ಆದರೆ ಪ್ರೀತಿಯ ಯುದ್ದದಲ್ಲಿ ಗೆಳೆಯಾ, 
ಎಲ್ಲಾ ಕ್ಷಮ್ಮ. ಚುಕ್ಕಿಗಳು ಹೊಳೆಯಲಿ 
ನಿನ್ನ ಪಾಲಿಗೆ, ನಗಲಿ ಚಂದಿರ ನಿರಂತರ. 
ಈ ರಸ್ತೆಗಳು ಮಾತ್ರ 

ತಡೆದು ನಿಲ್ಲಿಸಲಿ ತಿಳಿಸದೆ 

ನನ್ನ ಗೋರಿಯ ಹಾದಿಯ. 


ಕಾಡು ಲಿಲ್ಲಿ ಹೂವುಗಳು/೩ ೫ 


ನಾ.... ಬರುತ್ತೇನೆ ಕೇಳು ! 


ಒಂದಲ್ಲ ಒಂದು ದಿನ ನಿನ್ನ 
ಕನಸಿನಲ್ಲಿ ಸದ್ದಿಲ್ಲದೆ ಸುಳಿದು 
ಬರುವವಳೇ...... ನಾನು 

ಜಾಡಿಸಿ ಒದ್ದೋಡಿಸಿದರೆ 

ಬಾಗಿಲ ಕಟಕಟಾಯಿಸಿವೆನು. 

ನಿನ್ನ ಪೊಗರು ಮಾತೆಲ್ಲ ಗಾಳಿಯಲ್ಲಿ 
ತೂರಿ ಹೋಗುವ ಹಾಗೆ ಗೆಜ್ಜೆ- 
ರುಣಗುಟ್ಟಿಸುವೆನು, ಕಣ್‌- 
ತಪ್ಪಿಸಿಯಾದರೂ ಒಳನುಗ್ಗುವೆನು. 


'ಹಠಮಾರಿ ಹೆಣ್ಣು' ಎಂದು 
ಅನ್ನುವಿಯಾದರೆ ಅನ್ನು ಆದರೆ 
ಅತ್ತಿಂದಿತ್ತ ಗೋಣಾಡಿಸಿ ಮಾತ್ರ 
ತುಂಟ ಕಂಗಳಿಗೆ ಎರಚದಿರು ಮಣ್ಣು. 
ದಯವಿಟ್ಟು ದಯೆಯಿಟ್ಟು ದಾರಿಬಿಡು. 
ಕೆಣಕದೆ, ಒಳಗೇನಿದೆಯೆಂದು 
ಇಣುಕಿ ನೋಡುವೆನು, ಗುಲಾಬಿ 
ಮೃದುಪಾದದ ಹೆಜ್ಜೆಯಿಟ್ಟು 
ನೋವಾಗದ ಹಾಗೆ ನಡೆದಾಡುವೆನು. 
ಖಾಲಿಯೆನಿಸಿದರೆ ಒಂದಿಷ್ಟು 

ಹಸಿರ ಬೆಳಸುವೆನು. 


ನೋಡು : ನಾಳಿನ ದಿನ ಕಣ್ಣ ಪೊರೆ 
ಕಳಚಿ , ನೆನಪು ನಿಚ್ಚಳವಾಗಿ, 
ಮಸುಕು ಹಜ್ಜೆಯನ್ನಪ್ಪಿ, ನೀ... 
ಬಿಕ್ಕಳಿಸುವಾಗ ಸಾವಿರ ಮೈಲುಗಳಾಚೆ 
ಸಮಶೃತಿಯಲ್ಲಿ ನುಡಿಯಬಹುದು 
ನನ್ನ ಗೆಜ್ಜೆಯ ಗುನುಗು. 


೩ಿ೬/ಾಡು ಲಿಲ್ಲಿ ಹೂವುಗಳು 


ಆಗ : ಬಾಜಾ-ಬಜಂತ್ರಿ ನುಡಿಸಿ 

ಸುಸ್ವಾಗತ' ಫಲಕ ತೂಗು ಹಾಕಿದರೂ 
ತಿರುಗಿ ನೋಡುವವಳಲ್ಲ ನಾನು. 

ಎರಡೂ ಕೈ ಚಾಚಿ 'ಬಾ' ಎಂದು 

ಕರೆದರೂ ಬರುವವಳಲ್ಲ ನಾನು 
ಬರಬೇಕೆನಿಸಿದರೂ ಬರಲಾಗುವುದಿಲ್ಲ ಕೇಳು! 
ಹಿಂದಿರುಗಿ ಬರಲಾರದಷ್ಟು ದೂರ್ಮ 

ಹೋದ ಮೇಲೆ ಹೇಗೆ ಬರುವುದು ಹೇಳ್ತು? 


ಕಾಡುಲಿಲ್ಲಿ ಹೂವುಗಳು] ೩2. 


ಪದ್ಯವಾಗಲಿಲ್ಲ 


ಕಡಲ ಕಪ್ಪೋೊಳಗೆ 
ನಕ್ಷತ್ರಗಳು ಅರಳಿದ್ದವು. 
ಒಂಟಿ ಮೋಡಗಳು 
ರೆಕ್ಕೆ ಬೀಸುತ್ತಿದ್ದವು. 
ಚಂದಿರ ಈಸುತ್ತಿದ್ದ. 


ಸಾವಿರ ಸಾವಿರ ಹಳ್ಳಕೊಳ್ಳಗಳು 
ಕಡಲನ್ನು ಹೆಣೆದವು. 

ಅದೇ ಕಡಲು ಹೊಳೆಯಾಗಿ 
ಹಾಳೆಯ ಮೇಲೆ ಹನಿದು, ಹರಿದು 
ಪದ್ಮವಾಯಿತು. 


ಕಪ್ಪು ಕಡಲ ಮೊಗದಲ್ಲಿ 

ಕಣ್ಣುಗಳು ನಕ್ಷತ್ರಗಳಂತೆ ಅರಳಿದ್ದವು. 
ಮುಂಗುರುಳು ರೆಕ್ಕೆ ಬೀಸುವ 

ಒಂಟಿ ಮೋಡಗಳ ಹಾಗೆ 
ತುಟಿಯಂಚಿನಲ್ಲಿ ಬೆಳದಿಂಗಳ ನಗೆ. 


ಕಣ್ಣು, ತುಟಿ, ಮುಂಗುರುಳು 
ಹೊಳೆಹೊಳೆದು ಹಾಳೆಯ ಮೇಲೆ 
ಪದ್ಮವಾಯಿತು. 


ತಾರೆಯರು, ಮೋಡಗಳು 
ಪದ್ಮವಾದವು. 

ಕಣ್ಣುಗಳು , ಮುಂಗುರುಳು 
ಪದ್ಮವಾದವು. 


ಪದ್ಮವಾಗಬೇಕು ಅಂತ 
೩೮ೆ/ಾಡು ಲಿಲ್ಲಿ ಹೂವುಗಳು 


ನನಗೂ ಅನಿಸಿತು 

ಕಡಲ ಕನ್ನಡಿಯೊಳಗೆ ಇಣುಕಿದೆ 
ಬಿಂಬ ಕಾಣಲಿಲ್ಲ. 

ಕಣ್ಣ ಕನ್ನಡಿಯೊಳಗೆ ಇಣುಕಿದೆ 
ನನ್ನ ಬಿಂಬವಾಗಿರಲಿಲ್ಲ. 


ನಾನು ಪದ್ಮವಾಗಲಿಲ್ಲ. 


ಕಾಡುಲಿಲ್ಲಿ ಹೂವುಗಳು/ರ೯ 


ಸಂವಾದ 


ಆಕಾಶ 

ಇಬ್ಬನಿಯ ಹಾಗೆ ಕರಗುತ್ತಲಿದೆ. 
ಸೂರ್ಯ 

ಬಾವಲಿಯಾಗಿದ್ದಾನೆ. 
ಬೆಟ್ಟಗುಡ್ಡ, ಕಣಿವೆ-ಕಂದರಗಳು 
ಚಂದಿರನನ್ನು ನುಂಗುತ್ತಲಿವೆ. 
ಚುಕ್ಕಿಗಳ ಕಂಗಳಿಗೆ ಪೊರೆ ಬಂದಿದೆ. 
ಮೋಡಗಳು ರೆಕ್ಕೆ ಕಟ್ಟಿಕೊಂಡು 
ವಲಸೆ ಹೋಗುತ್ತಿವೆ. 

ಕಪ್ಪನ್ನು ಹೊದ್ದ ರಸ್ತೆಗಳು 
ಮುಸುಕಿನೊಳಗೆ ಬಿಕ್ಕುತ್ತಿವೆ. 
ನನ್ನ ಮುದ್ದು ಕವಿತೆಯ 
ಕಳೇಬರವನ್ನು ಇರುವೆಗಳು 
ಮೆರವಣಿಗೆಯಲ್ಲಿ ಒಯ್ಮುತ್ತಿವೆ. 


ಸಹಾಯ! ಹೆದರಿಕೆಯಾಗುತ್ತಿದೆ. 


ಪಿ 

ಪುಟ್ಟ ಹುಡುಗಿ ........ ಹೆದರಬೇಡ! 
ನಾನಿಲ್ಲಿಯೇ ಇದ್ದೇನೆ. 

ನನ್ನದೆಯ ಮೇಲೆ ಒರಗಿಕೊ... 
ಮೆಲ್ಲಗೆ ತಟ್ಟುತ್ತೇನೆ. 

ಹಿತವಾಗಿ ತೆರೆದುಕೊ... 

ಸುಂದರ ಕನಸುಗಳನ್ನು ಕರೆಯುತ್ತೇನೆ. 
ಬೆಚ್ಚಗೆ ಮಲಗಿಕೊ... 

ನಾಳೆಗಳು ಸುಂದರವಾಗಿರುತ್ತವೆ. 


೪೦/ಾಡು ಲಿಲ್ಲಿ ಹೂವುಗಳು 


ಬೆಚ್ಚಗೆ ಮಲಗಿಕೊ... 


ನಾಳೆಗಳು ಸುಗಂಧಮಯವಾಗಿರುತ್ತವೆ. 


ಬೆಚ್ಚಗೆ ಮಲಗಿಕೊ... 
ನಾಳೆಗಳು ಸುಖಮಯವಾಗಿರುತ್ತವೆ. 
ಬೆಚ್ಚಗೆ ಮಲಗಿಕೊ... 


ಕಾಡು ಲಿಲ್ಲಿ ಹೂವುಗಳು/೪೧ 


ನಾನು ಮತ್ತು ಅವನು 


೧ 
ಅವನ ಕಣ್ಣಲ್ಲಿ... 

ಬೆಟ್ಟಗಳು ಬೆಳೆಯುತ್ತಿದ್ದವು 
ತಾರೆಯರು ಹೊಳೆಯುತ್ತಿದ್ದವು. 


ಬಣ್ಣಗಳು ಅರಳುತ್ತಿದ್ದವು. 
ಮೋಡಗಳು ಹೊರಳುತ್ತಿದ್ದವು. 


ಮಳೆ ಸುರಿಯುತ್ತಿತ್ತು. 
ಹೊಳೆ ಹರಿಯುತ್ತಿತ್ತು. 


ಹಗಲು ಉರಿಯುತ್ತಿತ್ತು. 
ಇರುಳು ತಂಪೆರೆಯುತ್ತಿತ್ತು. 
ನನಗೊ... ಅಚ್ಚರಿ! 


ಈ 
ನಾನು ಬೆಟ್ಟವನ್ನೇರಿ 
ಮೋಡಗಳೊಂದಿಗೆ ಮಾತಾಡುತ್ತಿದ್ದೆ. 


ಬಣ್ಣಗಳನ್ನು ಬಳಿದುಕೊಂಡು 
ಮಳೆಯಲ್ಲಿ ಮೀಯುತ್ತಿದ್ದೆ. 


ಹೊಳೆಯಲ್ಲಿ ಮುಳುಗಿ 
ತಾರೆಯರನ್ನು ಆರಿಸುತ್ತಿದ್ದೆ 


- 
) 


ನನಗೆ ಖುಷಿ. 


೪ ೨7ಾಡು ಲಲ್ಲಿ ಹೊವುಗಳು 


ಶಿ 

ಈಗ 

ನಾನೆ ಮೋಡವಾಗಿದ್ದೇನೆ. 
ನಾನೆ ಬೆಟ್ಟವಾಗಿದ್ದೇನೆ. 
ನಾನೆ ಬಣ್ಣವಾಗಿದ್ದೇನೆ 


ಈಗ 


ನಾನು `ಮಳೆಯಾಗಿದ್ದೇನೆ. ' 
ನಾನು ಹೊಳೆಯಾಗಿದ್ದೇನೆ. 


ನಾನು ಇರುಳಾಗಿದ್ದೇನೆ. 


ಅವನ ಕಣ್ಣಲ್ಲೆ ಕರಗುತ್ತ 


ಅವನೊಳಗೆ ಇಳಿದಿದ್ದೇನೆ. 


ಲಯವಾಗಿದ್ದೇನೆ. 


ಕಾಡುಲಿಲ್ಲಿ ಹೂವುಗಳು/ ಅಕ್ಷಿ 


ಈ 
ಲ್ಲ 
€ 
O 
Gl. 


ನನ್ನೆ ಲ್ಲಾ | ಪದ 
U5) 
ಳಿ 


ನಿನಗಿಷ್ಠ i t ಒದು ಒತಾ Mpg 
ಇಷ್ಠ ;ವಾಗದಿದ್ದರೆ ಬೇಡ 
ಕಿಂಚಿತ್ತೂ ಕೋಪವಿಲ್ಲ. 


ಆದರೆ ನಾನು ಪ್ರೀತಿಸುವ 

ಗಾಳಿ, ಮೋಡ, ಗಾವ 
ನಿಂದಿಸಬೇಡ. 

ಅವರ ಬಗ್ಗೆ ಯಾಕೆ ಬರೆಯುತ್ತಿ? 
ಎಂದು ಕೇಳಬೇಡ. 

ಅವರ ಬಗ್ಗೆ ಎಷ್ಟು ಬರೆಯುತ್ತಿ? 
ಎಂದು ಕಾಡಬೇಡ. 


ನಾನೀಗ- 

ನನ್ನ-ನಿನ್ನ ಗೆಳೆತನದ ಬಗ್ಗೆ 
ಬರೆಯುತ್ತಿದ್ದೇನೆ. 

ನಿನ್ನ ಗೈರು ಹಾಜರಿಯಲ್ಲಿ 

ತಾರೆ, ಸೂರ್ಯ, ಮೋಡ, ಗಾಳಿ 
ನನ್ನ ಜತೆಯಲ್ಲಿದ್ದಾರೆ. 


"ಈ ಗೆಳೆತನ ಮೋಡಗಳ ಹಾಗೆ. 
ನಾಲ್ಕು ಹನಿ ತಂಪು ಚೆಲ್ಲುತ್ತೇನೆ 
ಎಂದು ಹೇಳುವುದಿಲ್ಲ. 
ಚೆಲ್ಲಬೇಡ ಎಂದರೆ 
ಕೇಳುವುದೂ ಇಲ್ಲ. 


ಈ ಗೆಳೆತನ ಕಡಲೊಳಗಿನ 
ಅಲೆಗಳ ಹಾಗೆ. 

ತಡಿಯಲ್ಲಿ ನಿಂತರೆ ಓಡಿಬಂದು 
ಕಾಲನ್ನು ಚುಂಬಿಸುತ್ತದೆ. - 
ಚುಂಬಿಸುತ್ತೇನೆ ಎಂದು ಹೇಳುವುದಿಲ್ಲ 


ಅ೪/ಕಾಡು ಲಿಲ್ಲಿ ಹೂವುಗಳು 


ಚುಂಬಿಸಬೇಡ ಎಂದರೆ 
ಕೇಳುವುದೂ ಇಲ್ಲ. 


ಈ ಗೆಳೆತನ ಗಾಳಿಯ ಹಾಗೆ. 
ಎದೆಯೊಳಗೆ ನುಗ್ಗಿ ಹೊರಬರುತ್ತದೆ. 
ಹೋಗುತ್ತೇನೆ ಎಂದು ಹೇಳುವುದಿಲ್ಲ. 
ಹೋಗಬೇಡ ಎಂದರೆ 

ಕೇಳುವುದೂ ಇಲ್ಲ. 


ಆದರೂ ಅನಿಸುತ್ತದೆ. 
ಒಮ್ಮೊಮ್ಮೆ ಈ ಗೆಳೆತನ 
ಧೂಳಿನ ಹಾಗೆ ಮೆತ್ತಿಕೊಳ್ಳುತ್ತದೆ. 
ಕೊಡವಿದರೆ ಚದುರಿ 

ಚೆಲ್ಲಿ ಹೋಗುತ್ತದೆ. 


ಹೌದು 

ನನ್ನ-ನಿನ್ನ ಗೆಳೆತನದಲ್ಲಿ 
ಮೆಚ್ಚುವಂಥಾದ್ದು ಇದೆ 
ಚುಚ್ಚುವಂಥಾದ್ದು ಇದೆ 

ಕೊಚ್ಚಿ ಹರಿದು ಹೋಗುವಂಥಾದ್ದು ಇದೆ. 


ಅಂದಹಾಗೆ ಗೆಳೆಯಾ... 

ಈ ಗಳೆತನದಲ್ಲಿ ನಾನು 

ಶಾಮೀಲಾಗಿದ್ದರೂ ಇದು 

ಇಡಿಯಾಗಿ ನಿನ್ನನ್ನು ಕುರಿತೆ 

ಬರೆದ ಕವನ. ನಿಜ, 

ಬರೆ ಎಂದೇನೂ ನೀನು ಕೇಳಿಲ್ಲ. 

ಆದರೆ ಬರೆಯಬೇಡ ಎಂದರೆ ನಾನು ಕೇಳುವುದೂ ಇಲ್ಲ. 


ಚಿತ್ರ ಪೂರ್ಣಗೊಳಿಸಲಾರೆಯಾ ? 


೧ 
ಅಂಗಳದ ತುಂಬಾ 
ಮುತ್ತು ಪೋಣಿಸಿದ 
ಹಾಗೆ ಚುಕ್ಕಿಗಳ 


ಚಿತ್ತಾರದಲ್ಲಿನ ಚೌಕಗಳಲ್ಲಿ 
ನೀಲಿ, ಬಿಳಿ, ಗುಲಾಬಿ, 
ನೇರಳೆ ರಂಗುಗಳ 

ಕಲಸು ಮೇಲೋಗರ. 
ಭಾವಗಳ ಆಳ 

ಬಣ್ಣಗಳ ಮೇಳ 

ಚಿತ್ರದ ಜೀವಾಳ. 


೨ 

ಪರಿಕರಗಳ ಅಭಾವ 

ಚಿತ್ರ ಪೂರ್ಣಗೊಳಿಸಲಾಗಲಿಲ್ಲ. 
ಮಾತು ಬಣ್ಣ ಕಟ್ಟಿದ 
ಭಾಷೆಯಲ್ಲ ಗೆಳೆಯಾ... 
'ಸುತ್ತು ಬಳಸಿದ ಮಾತು" 
ಸಲ್ಲ....ಎಂದೆನ್ನುವಿಯಾದರೆ 
ಕೇಳು- 

ಅಂಗಳ ನನ್ನೀ ಹೃದಯ 
ನಿನ್ನದೇ ಚಿತ್ರ ಎಲ್ಲಾ ...... 


8 
ತಿದ್ದಿ, ತೀಡಿ, ಓರಣ- 
ಗೊಳಿಸಿದ್ದಾಗ್ಮೂ ಅರೆಬರೆ 


೪೬/ಾಡು ಲಲ್ಲಿ ಹೊವುಗಳು 


ಅರ್ಥ, ಅಲಂಕಾರ. 
ಒಂದಿಷ್ಟು .......... ನಿನ್ನ 
ಕ್ರೌಯ, ಮಾತ್ಸರ್ಯ 
ಪರಿಚಯಿಸುವಿಯಾದರೆ 
ಕೆಂಪು-ಹಳದಿ ಹುಡಿ 
ಹಾರಿಸಿ ಅನಾವರಣ- 1 
ಗೊಳಿಸುತ್ತೇನೆ ಚಿತ್ರ- 
ಪೂರ್ಣಗೊಳಿಸಲಾರೆಯಾ? 


ಕಾಡುಲಿಲ್ಲಿ ಹೂವುಗಳು/೪2 


ಜೂಗಳಿಸುವ ಗಿಡಮರ 

ಬಳ್ಳಿ ಹೂವಿನಲ್ಲಿ, 

ಚುಕ್ಕಿ ಚಂದ್ರಮರ 

ನಗೆ ಬೆಳದಿಂಗಳಿನಲ್ಲಿ, 

ಹೊರಳುವ ಅಲೆಯ ಏರಿಳಿತ 
ಲಯಬದ್ದ ಸಂಗೀತದಲ್ಲಿ, 
ಮಗ್ಗುಲಾದ ಮುಂಜಾವಿನ 

ಅರಳು ನೋಟದ ಬೆಳಕಿನಲ್ಲಿ 
ಚಿಲಿಪಿಲಿ ಸಂಗೀತದಲ್ಲಿ 

ಮುಕ್ಕಳಿಸಿ ನಗಲಿ ನಮ್ಮಿಬ್ಬರ ಪ್ರೀತಿ. 


ಒತ್ತಿ ಉರುಳುವ ಮರಳು, 

ಕೂಗಿ ಕಂಗೆಡಿಸುವ ಕೊರಳ್ಳು, 

ಬಿರುಬಿಸಿಲು, ಬಿರುಗಾಳಿಯ ಬೀಸು, 
ಕಲ್ಲುಮುಳ್ಳಿನ ಹಾಸು, 

ಬಿಕ್ಕಳಿಸುವ ಬಾನು, ಗದಗುಟ್ಟಿಸುವ ಕಾನು, 
ಗುಡುಗು-ಮಿಂಚಿನಲ್ಲೂ ........ 

ಬಿಕ್ಕಳಿಸಿ ಅಳದಿರಲಿ ನಮ್ಮಿಬ್ಬರ ಪ್ರೀತಿ 


೬”) 


ಈ ಒಂದು ಕ್ಷಣದ ಹಿಂದೆ .... 
ನಿನ್ನ ಬಾದಾಮಿ ಕಣ್ಣುಗಳ 
ಪರಿಚಯ ನನಗಿರಲಿಲ್ಲ. 

ನಿನ್ನ ಬೆವರಿನ ಪರಿಮಳಕ್ಕೆ 

ನನ್ನ ಮೂಗು ಅರಳುತ್ತದೆಯೆಂದು 
ನನಗೆ ಗೊತ್ತಿರಲಿಲ್ಲ. 


ಈ ಒಂದು ಕ್ಷಣದ ಹಿಂದೆ .... 
ನಿನ್ನ ಬೆಚ್ಚನೆಯ ಎದೆಯಲ್ಲಿ 
ಮರೆತ ಸಂಗತಿಗಳಿರುತ್ತವೆ 
ಎಂದು ನನಗೆ ಗೊತ್ತಿರಲಿಲ್ಲ. 
ನನ್ನ ಪ್ರೀತಿವಂಚಿತ ಕವಿತೆಗೆ 


ನೀನು ಬಣ್ಣದ ಅಂಗಿ ತೊಡಿಸುತ್ತಿ 


ಎಂದು ತಿಳಿದಿರಲಿಲ್ಲ. 


ಈ ಒಂದು ಕ್ಷಣದ ಹಿಂದೆ ........ 
ನಿನ್ನ ಭಾರವಾದ ಹೆಜ್ಜೆಗಳು 

ನನ್ನ ದಣಿಸುತ್ತವೆ 

ಎಂದು ತಿಳಿದಿರಲಿಲ್ಲ. 

ನಿನ್ನ ಬಾಡಿದ ಕೆನ್ನೆಗಳು 

ನನ್ನನ್ನು ಕಂಗೆಡಿಸುತ್ತವೆ 
ಎಂದುಕೊಂಡಿರಲಿಲ್ಲ. 


ಈ ಒಂದು ಕ್ಷಣದ ಹಿಂದೆ ...... 
ನಿನ್ನ ತುಟಿಯಲ್ಲಿ ವಸಂತನ 
ನಗುವನ್ನು ಕಂಡು 
ಒಡಿಬಂದಿದ್ದೆನಾದರೂ 


ಕಾಡುಲಿಲ್ಲಿ ಹೂವುಗಳು/೪೯ 


ಇದೀಗ ಮಂಜಿನಲ್ಲಿ ಇಡಿಯಾಗಿ 
ಹೂತುಹೋಗಿದ್ದೇನೆ. 


ಈ ಒಂದು ಕ್ಷಣದ ಹಿಂದೆ... 
ಬೆಳಗಿನ ಸೂರ್ಯನನ್ನು 
ಭೇಟಿಯಾಗೋಣ ಎಂದು 
ಕರೆದದ್ದು ನೀನೆ. 

ಇದೀಗ ಮುಸ್ಸಂಜೆ 
ಹೊರಡೋಣ ಅನ್ನುತ್ತಿದ್ದೀಯಾ... 
.. ಎಂತಹ ಕೊನೆ??? 


ಜ೦ಗಾಡು ೮೮ ಹೊವುಗಳು 


ನೋಡಬೇಡ ತಿರುಗಿ 


(ಪೂರ್ವಾರ್ಧ) 


ಯಾರಲ್ಲಿ? ಯಾರಿದ್ದೀರಿ? 
ಬಂದಿದ್ದೇನೆ. ಬಾಗಿಲು ತೆಗೆಯಿರಿ. 


ಈತನಕ ಇದ್ದಳು, ಈಗಿಲ್ಲ 
ಎಂದರೆ ಹೇಗೆ ನಂಬಲಿ?- 


ಕಿಟಕಿಗಳ ತೆರೆದುಕೊಳ್ಳಿ 
ಬಾಗಿಲುಗಳ ತೆರೆದುಕೊಳ್ಳಿ 
ಬಂದಿದ್ದೇನೆ, ಕರೆದುಕೊಳ್ಳಿ. 


ಹೌದು, ಇಲ್ಲೆ ಈ ಕಿಟಕಿಯ ಬಳಿ ಕುಳಿತು 
ತಾರೆಯರನ್ನು ಎಣಿಸುತ್ತಿದ್ದಳು. 

ಈಗ ಆಕಾಶ ಬಟಾಬಯಲು 
ಸುರಿಯುತ್ತಿದೆ ಕತ್ತಲು. 


ಹೌದು. ಇಲ್ಲೆ ಈ ಮೇಜಿನ ಮೇಲೆ 
ತಲೆಯಿಟ್ಟು ಕವಿತೆ ಬರೆಯುತ್ತಿದ್ದಳು. 
ಈಗ ಮೌನದ ಕಾವಲು 

ನೆನಪುಗಳ ನೆರಳು. 


(ಉತ್ತರಾರ್ಧ) 


ಗೆಳೆಯಾ... 
ನಿನ್ನನ್ನು ಹೇಗೆ ಸಂತೈಸಲಿ? 


ಕಾಡು ಲಿಲ್ಲಿ ಹೂವುಗಳು/ ೫೧ 


ಅದೊ... ಈ ಮೂಲೆಯಲ್ಲಿ 
"ಬೆಂದು ಬೂದಿಯಾದ ಕವಿತೆಗಳ 
ತುಣುಕುಗಳಿವೆ ಆಯ್ದುಕೊ... 
ಹಠಮಾರಿ ಗಾಳಿ ಇಡಿಯಾಗಿ 
ಹಂಚಿಕೊಳ್ಳುತ್ತಿದೆ 

ತಡಮಾಡದೆ ಕಸಿದುಕೊ... 


ದಯವಿಟ್ಟು ಹೋಗು 
ಯಾವತ್ತಿಗೂ ಇಲ್ಲ ನಿನ್ನ ಹುಡುಗಿ 
ಕದ ಮುಚ್ಚಿಕೊ... 

ನೋಡಬೇಡ ತಿರುಗಿ. 


' ಔ೨/ಕಾಡುಲಿಲ್ಲಿ ಹೂವುಗಳು 


I I 
ಪ್ರೀತಿ 


ಪ್ರೀತಿ' 
ಅದೇನು? ಎಂದು 

ಯಾಕೆ ಕೇಳುತ್ತೀರಿ? 
ಕಡಲನ್ನು ನೋಡಿದ್ದೀರಾ? 
ಹಾಗಾದರೆ ಸುಮ್ಮನಿರಿ. 


ಪ್ರೀತಿ 
ಪರಿಚಯಿಸಿ ಅಂದಿರಾ? 
ತುಂಬಾ ಸುಲಭ. 
ಒಮ್ಮೆ ಅಗಸವನ್ನು 
ಕಣ್ಮುಂದೆ ಕರೆಯಿರಿ. 


ಪ್ರೀತಿ 
ಪ್ರಿಯವಾಗುತ್ತದೆ. 
ಯಾಕೆಂದರೆ ಅದಕ್ಕೆ 
ಬಣ್ಣವಿದೆ, ರುಚಿಯಿದೆ, 
ವಾಸನೆಯಿದೆ. 


ಶೂನ್ಮಕ್ಕೆ ಸಮ. 
ಯಾಕೆಂದರೆ ಅದು 
ಎಲ್ಲವೂ ಹೌದು 
ಏನೇನೂ ಅಲ್ಲ! 


'ಪ್ರೀತಿ' | 

ಪ್ರಕೃತಿ. ಅದು ಹೂವಾಗುತ್ತದೆ, 
ಕಾಯಾಗುತ್ತದೆ , ಹಣ್ಣಾಗುತ್ತದೆ. 
ಮತ್ತೆ ಬೀಜವಾಗುತ್ತದೆ. 


ಕಾಡುಲಿಲ್ಲಿ ಹೂವುಗಳು]35೩. 


ಪ್ರಾರ್ಥನೆ 


ನೀವು ನಗೆ ದೀವಟಿಗೆಗಳನ್ನು 
ಖರೀದಿಸುತ್ತೀರಾ? 
ನೀವು ಚಿಗಿತ ಆಸೆಗಳನ್ನು 


ಖರೀದಿಸುತ್ತೀರಾ? 
ನೀವು ಕುಪ್ಪಳಿಸುವ ಕನಸುಗಳನ್ನು 
ಖರೀದಿಸುತ್ತೀರಾ? 


ಹಾಗಾದರೆ ನಮ್ಮಲ್ಲಿಗೆ ಬನ್ನಿ. 
ನಮ್ಮಲ್ಲಿ ಲಾಟರಿ ಟಿಕೇಟು 

ಮಾರುವ ಪುಟ್ಟ ಹುಡುಗರಿದ್ದಾರೆ. 
ಕಣ್ಣಲ್ಲೆ ಕಟ್ಟಿ ಹಾಕುತ್ತಾರೆ. 
ಪ್ರೀತಿಯಿಂದ ಅಂಟಿಕೊಳ್ಳುತ್ತಾರೆ. 
ಆಸೆ-ಕನಸುಗಳನ್ನು ಹರವಿ 

ಬೆಲೆ ಮಂಡಿಸುತ್ತಾರೆ. 

ಒಂದು ರೂಪಾಯಿ ತೆತ್ತು ಖರೀದಿಸಿದರೆ 
ಕೈ ಮುಗಿದು ಕೃತಜ್ಞತೆ ಸಲ್ಲಿಸುತ್ತಾರೆ. 
ಶುಭ ಹಾರೈಸುತ್ತಾ ಬೀಳ್ಕೊಡುತ್ತಾರೆ. 


ಅಂತೆಯೆ... 

ಒಮ್ಮೆ ನಮ್ಮಲ್ಲಿಗೆ ಬನ್ನಿ. 
ನಮ್ಮ ಹುಡುಗರ ತುಟಿಯಂಚಿನ 
ನಗೆಯನ್ನು ಖರೀದಿಸಿ. 

ನಮ್ಮ ಹುಡುಗರ ಕಣ್ಣಂಚಿನ 
ಕನಸುಗಳನ್ನು ಖರೀದಿಸಿ. 

ನಮ್ಮ ಹುಡುಗರ. ಮೋರೆಯಲ್ಲಿ 
ಚಿಗಿತ ಆಸೆಗಳನ್ನು ಖರೀದಿಸಿ. 
ನಮ್ಮ ಹುಡುಗರ ನಾಳೆಗಳನ್ನು 
ನಿಮ್ಮ ಜೇಬುಗಳಲ್ಲಿ 


೬ 


ಭದ್ರಪಡಿಸಿ ಸಂರಕ್ಷಿಸಿ. 


ಜ೪ಿ]ಾಡು ಲಿಲ್ಲಿ ಹೂವುಗಳು 


ಕುದುರೆ ಮತ್ತು ಮುತ್ತುಗಳು 


ಮುತ್ತಿನಂತಹ ಅಕ್ಕಂದಿರಿಬ್ಬರನ್ನು 
ಕುದುರೆಯೊಂದು ಕೆಡವಿ 
ಕಂಗೆಡಿಸಿದ ಸುದ್ದಿ 

ನಿಮಗೂ ತಲುಪಿರಬಹುದು. 


ಅಕ್ಕಂದಿರೇ ಹುಚ್ಚುತನದಿಂದ 
ಕುದುರೆಯನ್ನು ಕೆಣಕಿ ಕಂಗೆಟ್ಟರೆಂದು 
ಹಬ್ಬಿಸಿದ ಸುದ್ದಿಯನ್ನು 

ನೀವು ನಂಬಿರಲೂಬಹುದು. 


ಬಯಲೊಳಗೆ 

'ಬಯಲಾದರಂತೆ ಅಕ್ಕಂದಿರು 
ಧೂಳೊಳಗೆ ಮೈ ಮುಚ್ಚಿಕೊಂಡವರನ್ನು 
ಮೆರವಣಿಗೆಯಲ್ಲಿ ಕುಣಿಸಿದರಂತೆ 
ಮಾನವಂತರು.. 


ಎಚ್ಚರವಾಗಿರುವ ರಸ್ತೆಗಳೆ 

ನೀವು ಕಂಡಿರೆ... ನೀವು ಕಂಡಿರೆ... 
ಸುಡುವ ಸೂರ್ಯಗಳೆ 

ನೀವು ಕಂಡಿರೆ... ನೀವು ಕಂಡಿರೆ... 
ಮೈ ತುಂಬ ಎಲೆರೆಪ್ಟೆಗಳನ್ನು 
ಅಂಟಿಸಿಕೊಂಡಿರುವ ಮರಗಳೆ 
ನೀವು ಕಂಡಿರೆ... ನೀವು ಕಂಡಿರೆ... 


ನನ್ನಕ್ಕಂದಿರನ್ನು ಹಣ್ಣು ಮಾಡಿದ 
ಹುಣ್ಣುಗಳಾರು ನೀವು ಹೇಳಿರೆ... 
ನಸ್ನಕ್ಕಂದಿರ ಹೃದಯ ಗೋರಿಗೊಳಿಸಿ 


ವಿಜಯಪತಾಕೆ ಹಾರಿಸಿದ 
ಶೂರರಾರು ನೀವು ಹೇಳಿರೆ... 
ಎಂದು ಪ್ರಲಾಪಿಸುವುದು ವೃಥ. 


ಎಲ್ಲರ ಒಳಹೊಕ್ಕು ಶೋಧಿಸುವ 
ಗಾಳಿಗೆ ಮಾತು ಬರುವಂತಿದ್ದರೆ?! 
ಮಾತಿರಲಿ- 

ಮೌನವನ್ನು ಮಣಿಸಬಲ್ಲ 
ಮಹಾಶಯರಿರುವ ಈ ನಾಡಿನಲ್ಲಿ 
ಕುದುರೆಯ ಕೆನೆತವಷ್ಠೆ, ಸತ್ಮ. 
ಉಳಿದದ್ದೆಲ್ಲ ಮಿಥ್ಮ. 


೫೬/ಾಡು ಲಿಲ್ಲಿ ಹೂವುಗಳು 


ಯುದ್ದ 

ನಾನು ನನ್ನ ದೇಶದ ಗಡಿಯನ್ನು 
ಕೊಳೆಯದ ಹೆಣಕ್ಕೆ ಹೋಲಿಸುತ್ತೇನೆ. 
ನಿತ್ಯ ಕಾವಲು ಕಾಯುವ ನೂರು 
ಕಣ್ಣುಗಳಿಗಾಗಿ ದುಃಖಿಸುತ್ತೇನೆ. 


ಹಸಿರು ಉಸಿರಾಡದ ಮರಗಳಿಗಾಗಿ 

ಗೂಡು ಕಟ್ಟದ ಹಕ್ಕಿಗಳಿಗಾಗಿ 

ಬೇವನ್ನೆ ನೆಚ್ಚಿ ಸಾಯುವ ಕೋಗಿಲೆಗಳಿಗಾಗಿ 
ದುಃಖಿಸುತ್ತೇನೆ. 


ನೀರವತೆಯಲ್ಲಿ ನರ್ತಿಸುವ 
ಸದ್ದುಗಳ-ಆಕ್ರಂದನಗಳ 
ಜುಗಲಬಂದಿ 

ನನ್ನನ್ನು ಕಂಗೆಡಿಸುತ್ತದೆ. 


ಕೆಂಪು ಸೂರ್ಯನನ್ನು ಹಣೆಗಿರಿಸಿಕೊಂಡು 
ಹಳದಿ ಸೇವಂತಿಗೆಯನ್ನು ಮುಡಿಗಿರಿಸಿಕೊಂಡು 
ನಿರೀಕ್ಲೆಯಲ್ಲೆ ನಲುಗಿಹೋಗುವ 

ನೂರು ಹೆಣ್ಣುಗಳಿಗಾಗಿ ದುಃಖಿಸುತ್ತೇನೆ. 


ಬೆಳದಿಂಗಳ ರಾತ್ರಿಗಳನ್ನು 
ಮಲ್ಲಿಗೆಯ ಹಗಲುಗಳನ್ನು 
ಮುದ್ದಿಸಬೇಕಾದ ಕಣ್ಣುಗಳು 
ಯಮನ ಕಣ್ಣುಗಳಲ್ಲಿ 
ಮುಗುಳು ನಗುವುದು 
ನನ್ನನ್ನು ಕಂಗೆಡಿಸುತ್ತದೆ. 


ಯುದ್ದ ನನ್ನನ್ನು ಕಂಗೆಡಿಸುತ್ತದೆ. 


he 


ಬುದ್ದ ನನ್ನನ್ನು ಸಂತೈಸುತ್ತಾನೆ. 


ಕಾಡು ಲಿಲ್ಲಿ ಹೂವುಗಳು/ ೩೭2 


ನವ 


| 


ಅದೇ ನೆಲ ಅದೇ ಜಲ 
ಎದೆ ಸೀಳಿ ಹೊರಬಂದ 
ಚಿಗುರುಗಳ ಮತ್ತದೇ 
ಹಳೆಯ ಬೀಜದ ಫಲ 


ET A 
ಗಾಳಿಗುಂಟ ತೇಲಿಬಂದ 
ಹೊಸತನದ ವಾಸನೆ ಕುಡಿದು 
ಅಮಲಿನಲ್ಲಿ ತಲೆಕುಣಿಸಿ 
ತೊನೆದಾಡುವ ಶೈಲಿ- 


ಹಳೆಯದನ್ನೆ ಹೊಸದಾಗಿ 
ನೋಡುವ ವಿಚಿತ್ರ ಖಯಾಲಿ 
ಸಂಭ್ರಮಿಸಿ ಎತ್ತಿಕಟ್ಟಿದ್ದು 
ಮತ್ತದೇ ಹಳೆಯ ಬೇಲಿ! 


೫ಲ/ಾಡು ಲಿಲ್ಲಿ ಹೂವುಗಳು 


ಹೇಳಲೇಬೇಕಾದ ಮಾತುಗಳು 


ಹೇಳಬಾರದು. ಅಂದುಕೊಂಡರೂ 
ದಿಗ್ಗನೆ ಎದೆಗೆ ಒದ್ದು 
ದುಡುದುಡು ಓಡಿಬಂದು 
ಗಂಟಲಲ್ಲಿ ಗಕ್ಕನೆ ಕೂತು 
ಹೊರಳಿ-ತೆವಳಿ ನಾಲಿಗೆಯ 
ತುದಿಗೆ ಬಂದು ನಿಂತಾಗ 
ಕಿಕ್ಕಿರಿದ ಸಭಾಂಗಣದಲ್ಲಿ 
ಹೆಜ್ಜೆತಪ್ಪಿದ ನರ್ತಕಿಯಂತೆ 
ಗಜ್ಜೆ ಧ್ವನಿಗಳೂ ಅಸ್ಪಷ್ಟ 
ಹಾವ ಭಾವಗಳು ಮಾತ್ರ 
ಕಂಗಳಲ್ಲಿ ವ್ಯಕ್ತ. 


ಹುಡುಗಿ ದಿನಚರಿ ಬರೆಯುತ್ತಾಳೆ 


ಹುಡುಗಿ ದಿನಚರಿ ಬರೆಯುತ್ತಾಳೆ. 
ಸುಂದರ ಹಗಲುಗಳ ಇಂಚಿಂಚನ್ನೂ 
ವರ್ಣರಂಜಿತ ಪುಟಗಳಲ್ಲಿ 
ಸರೆಹಿಡಿಯುತ್ತಾಳೆ. 

ನೂರೆಂಟು ಬಾರಿ ಯೋಚಿಸಿದರೂ 
ಕರಾಳ ರಾತ್ರಿಯ ಬಗ್ಗೆ ಒಂದೇ ಒಂದು ಸಾಲು 
ಬರೆಯಲಾಗದೆ ಮಿಡುಕುತ್ತಾಳ. 
ಕಪ್ಪೆಲ್ಲವನ್ನೂ ಕಂಗಳಲ್ಲೆ ತುಂಬಿಕೊಂಡು 
ಶಬ್ದಗಳಿಗಾಗಿ ತಡಕಾಡುತ್ತಾಳೆ. 

ಒಂದು ದಿನ 

ಅಪ್ರಕಟಿತ ಭಾವಗಳಡಿ 

ಬೆಂದು ಬೂದಿಯಾಗುತ್ತಾಳೆ. 
ದಿನಚರಿಯ ವರ್ಣರಂಜಿತ 

ಪುಟಗಳನು ತಿರುವಿಹಾಕಿದವರಿಗೆ 
ಪ್ರಶ್ನೆಯಾಗೇ ಉಳಿಯುತ್ತಾಳೆ! 


& - ಕಿ 
೬ಲ/ಕಾಡು ಲಿಲ್ಲಿ ಹೂವುಗಳು 


ನನ್ನ'ಕವತೆ 


೧ 
ಕವಿತೆ ಹುಟ್ಟುವುದು ಮಹಲಿನಲ್ಲಲ್ಲ, 
ಮುರುಕು ಜೋಪಡಿಗಳಲ್ಲಿ. 

ಕವಿತೆ ಹುಟ್ಟುವುದು ರುಗರುಗಿಸುವ 
ದೀಪಗಳ ಬೆಳಕಿನಲ್ಲಲ್ಲ ಬುಡ್ಡಿ- 
ಬೆಳಕಿನ ಮಿಡುಕಿನಲ್ಲಿ. 


ಕವಿತೆ ಹುಟ್ಟುವುದು ಕಲ್ಪನೆಯ ಮೂಸೆಯಲ್ಲಲ್ಲ 
ದೈನಂದಿನ ಘಟನಾವಳಿಗಳಲ್ಲಿ. 

ಕವಿತೆ ಹುಟ್ಟುವುದು ತುಂತುರುಮಳೆಯಲ್ಲಲ್ಲ 
ನೊಂದವರ ಕಣ್ಣೀರಿನ 


ಕವಿತೆ ಹುಟ್ಟುವುದು ಬಿಗಿದ ಕೊರಳಿನಲ್ಲಿ, 

ನಿರಾಶೆಯ ನೆರಳಿನಲ್ಲಿ, ಅಸಹಾಯಕರ ಆಕ್ರಂದನದಲ್ಲಿ. 
ಇವೆಲ್ಲ, ಅಲ್ಲಿ ಇಲ್ಲಿ ಹೆಕ್ಕಿ ಪಟ್ಟಿಮಾಡಿದ 
ನುಡಿಮುತ್ತುಗಳು. ಹೋದಲ್ಲೆಲ್ಲ ಹಿಂಬಾಲಿಸಿ 

» ಕಾಡುವ ಮಾತಿನ ಭೂತಗಳು. 


೨ 
ಆದರೆ ನನ್ನ ಕವಿತೆ, ಹುಟ್ಟಿದ್ದು ಮಹಲಿನಲ್ಲಿ, 
ಪಿಳಿಪಿಳಿ ಕಣ್ಣುಬಿಟ್ಟಿದ್ದು ರುಗರುಗಿಸುವ 
ದೀಪಗಳ ಬೆಳಕಿನಲ್ಲಿ, ಬೆಳೆದಿದ್ದು ಕಲ್ಪನೆಯ- 
ಮೂಸೆಯಲ್ಲಿ, ಅರಳಿದ್ದು ಕನಸಿನಲ್ಲಿ. 

ಆದರೂ ಈ ಕವಿತೆಗೆ- 

ತುಡಿತ-ಮಿಡಿತಗಳಿಗೆ ಸ್ಪಂದಿಸುವ ಹೃದಯವಿದೆ 
ಮನದಲ್ಲಿ ಹೊಸೆದ ಹೊಸ ಕನಸಿದೆ. 


ಕಣ್ಣ ಬಿಂಬದಲ್ಲಿ ಕೈ ಕೈ ಬೆಸೆದು ಜೊತೆಯಾಗಿ 
ಹೆಜ್ಜೆಯಿಡುವ ಹಂಬಲವಿದೆ. 


ಇಷ್ಟಾದರೂ ಹಲವರ ದೃಷ್ಟಿಯಲ್ಲಿ ನನ್ನದು 


ಹುಟ್ಟುವುದಕ್ಕೆ ಮುಂಚೆಯೆ ಸತ್ತ ಕವಿತೆ 
ಕೆಲವರ ದೃಷ್ಟಿಯಲ್ಲಂತು ಬದುಕಿದರೂ ಸತ್ತ ಕವಿತೆ! 


೬ ೨/ಾಡು ಲಿಲ್ಲಿ ಹೂವುಗಳು 


ಒಳೆಗೂಂದು ನದಿಯಿದೆ 


©) 


ನಿನ್ನ 
ಒಳಗೊಂದು ನದಿಯಿದೆ 
ನನ ಕಿವಿ ಹೇಳಿದೆ- 


A 


ಅದಕ್ಕದರ ಕಲಕಲ ಕೇಳಿಸುತ್ತಿದೆ. 


ಒಳಗೊಂದು ನದಿಯಿದೆ 
ನ್ನ ಮೂಗು ಹೇಳಿದೆ- 

ನದಿಯೊಳಗೆ ಸುಗಂಧವಿದೆ. 
ನಿನ್ನ್ನ 

ಒಳಗೊಂದು ನದಿಯಿದೆ 

ನನ್ನ ಕಣ್ಣು ಹೇಳಿದೆ- 

ನದಿಯೊಳಗೆ ಬಣ್ಣವಿದೆ. 


ಕಣ್ಣು ಮೂಗು ತುಟಿ ನಾಲಗೆ 
ಹೊತ್ತಿಕೊಂಡು ಉರಿಯುತ್ತಿದೆ. 
ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿದೆ. 


ಹಾಗಾದರೆ ಒಳಗೊಂದು 
ಬೆಂಕಿಯೂ ಇದೆ. 


ನಾನು ತಿಳಿದಿದ್ದೆ ಬೆಂಕಿ 
ನಾನು ನದಿಯೊಳಗೆ ಮಿಂದು 
ನಂದಿ ಹೋಗಿದೆ. 


ಗಂಡ 

ಹಳೆಯ ಪ್ರೇಯಸಿಯ ನೆನಪುಗಳನ್ನು 
ಎದೆಗೊತ್ತಿಕೊಂಡು ಸಂತೈೆಸುತ್ತಿದ್ದಾನೆ. 
ಹೆಂಡತಿ- 

ಒಂಟಿ ಬಾವಲಿಯ ರೆಕ್ಕೆ ಬಡಿತಗಳನ್ನು 
ಎಣಿಸುತ್ತಿದ್ದಾಳ. 

ಗೋಡೆಗಳು ಪಿಸುಗುಟ್ಟುತ್ತಿವೆ ಗಂಟಲಲ್ಲಿ 
ಪ್ರೀತಿ ಸತ್ತಿದೆ ಮನೆಯಲ್ಲಿ. 


ಗಂಡ 

ಸವೆದ ಕನಸುಗಳನ್ನು ಗುಡ್ಲೆಹಾಕಿ 

ಬೆಂಕಿ ಹಚ್ಚುತ್ತಿದ್ದಾನೆ. 

ಹೆಂಡತಿ- 

ಮೇಣದ ಬತ್ತಿಗಳಾಗಿ ಉರಿದುಹೋಗಿರಿ 
ಎಂದು ತಾರೆಯರನ್ನು ಶಪಿಸುತ್ತಿದ್ದಾಳ. 
ಗೋಡೆಗಳು ಪಿಸುಗುಟ್ಟುತ್ತಿವೆ ಗಂಟಲಲ್ಲಿ 
ಪ್ರೀತಿ ಸತ್ತಿದೆ ಮನೆಯಲ್ಲಿ. 


ಕೆಂಡ ಹೀರುತ್ತಾ ಗಂಡ 
ಬಂಡೆಯಾಗುತ್ತಿದ್ದಾನೆ ಒಳಗೆ 
ಚಳಿಗಾಳಿಯ ಸೆರಗಲ್ಲಿ ಸುತ್ತಿಕೊಂಡು 
ಹೆಪ್ಪುಗಟ್ಟುತ್ತಿದ್ದಾಳೆ ಹೆಂಡತಿ ಹೊರಗೆ. 
ಗೋಡೆಗಳು ಪಿಸುಗುಟ್ಟುತ್ತಿವೆ ಗಂಟಲಲ್ಲಿ 
ಪ್ರೀತಿ ಸತ್ತಿದೆ ಮನೆಯಲ್ಲಿ. 

'ಪ್ರೀತಿ' ಎಲ್ಲಾ ಮೆಟ್ಟಿ ಹುಟ್ಟಿತ್ತು. 
ನೀಟಾದ ಕಣ್ಣು, ಮೂಗು, ತುಟಿ 

ಶಿಲ್ಪದ ಮೈ ಕಟ್ಟು ಹೊತ್ತಿತ್ತು. 


೬ಓ೪ಿ/ಕಾಡು ಲಿಲ್ಲಿ ಹೂವುಗಳು 


ಕದ ತಟ್ಟಬಹುದೆ ಸಾವು? 


ಹಣ್ಣಾಯಿತು ಪ್ರೀತಿ. 
ಮಣ್ಣಾಯಿತು ಪ್ರೀತಿ. 


ಕತ್ತಲು ಕವನಿಸುವ ಹೊತ್ತಿನಲ್ಲಿ 


ಗೋಡೆಗಳು ಬಿಕ್ಕುತ್ತಿವೆ ಮೌನದಲ್ಲಿ 
ಪ್ರೀತಿ ಸತ್ತ ಮನೆಯಲ್ಲಿ. 


ಕಾಡು ಲಿಲ್ಲಿ ಹೂವುಗಳು] £೫ 


ನನಗ ಗೂತ್ತಿರಲಿಲ್ಲ.... 


೧ 
ನಾನು ಪುಟ್ಟ ಹುಡುಗಿಯಾಗಿದ್ದಾಗ 
ಆಕಾಶದೊಳಗೆ ಬೆಂಕಿಯಂತಹ 
ನೋವಿದೆಯೆಂದು ಗೊತ್ತಿರಲಿಲ್ಲ. 
ಮಳೆ ಸೂರ್ಯನ ಕಣ್ಣೀರು 
ಎಂದು ಗೊತ್ತಿರಲಿಲ್ಲ. 

ಗಡಗಡ ಎಂದು ಭೂಮಿ 
ನಡುಗುವುದು ಅವಮಾನದಿಂದ 
ಎಂದು ಗೊತ್ತಿರಲಿಲ್ಲ. 


ಈಡೇರದ ಆಸೆಗಳ ಮೇಲೆ 
ಅಷ್ಟೊಂದು ಕಣ್ಣೀರು 
' ಹರಿಸುತ್ತಿರಲಿಲ್ಲ. 


ಐದು ನಯಾಷೈೆಸೆಗಾಗಿ 
ಆಟದ ಬೊಂಬೆಗಾಗಿ 
ಬೆಲ್ಲದ ಮಿಠಾಯಿಗಾಗಿ 
ಜರಿ ಲಂಗಕ್ಕಾಗಿ' 
ಅಷ್ಟೊಂದು ಕಣ್ಣೀರು 
ಹರಿಸುತ್ತಿರಲಿಲ್ಲ. 


ಪಿ 
ನನ್ನ ಗೆಳತಿಯರಿಗೆ 
ಶ್ರೀಮಂತ ರೆಕ್ಕೆಗಳಿದ್ದವು 
ಅವರು ಹಾರುತ್ತಿದ್ದರು 
೬೬/ಾಡು ಲಿಲ್ಲಿ ಹೂವುಗಳು 


ಹದ್ದುಗಳಂತೆ ಎತ್ತರದಲ್ಲಿ. 
ನಾನೋ ನಿಲ್ಲುತ್ತಿದ್ದೆ ಒಂಟಿಯಾಗಿ 
ಆಟದ ಕುದುರೆ ಸಹ 

ಏರಲಾಗದೆ ಖಾಲಿ ಖಾಲಿ. 


ನನ್ನ ಗೆಳೆತಿಯರು ಅದೆಷ್ಟೊ, 
ಸಂತೋಷದ ಚಿಟ್ಟೆಗಳನ್ನು 
ಸೃಷ್ಟಿಸುತ್ತಿದ್ದರು ನನ್ನೆದುರಲ್ಲಿ. 
ನಾನು ಗುಬ್ಬಚ್ಚಿಯಾಗಿ 
ಅಣಬೆಯಾಗಿ 

ಅಪ್ಪಚ್ಚಿಯಾಗಿ ನೆಲದಲ್ಲಿ 
ಹೊರಳುತ್ತಿದ್ದೆ ಹತಾಶೆಯಲ್ಲಿ. 


ನನಗೂ ಜೊತೆಗಾರರಿದ್ದರು. 
ಮಾತಾಡದ ರೈಲು ಹಳಿಗಳು 
ಪುಟಿಯುವ ಹೊಂಡದ 
ಮೀನುಗಳು 

ಹುರಿದ ಹುಣಿಸೆಬೀಜಗಳು 
ಚೌಕ-ಭಾರಗಳು. 


ನನಗೆ ಎಷ್ಟೊ, ಸಲ 

ಅನಿಸುತ್ತಿತ್ತು 

ಇಡಿ ಪ್ರಪಂಚವೆ 

ನಗುವನ್ನು ನನ್ನ ಮುಖದ 

ಮೇಲೆ ಉಗುಳಿದ ಹಾಗೆ 

ಆಗೆಲ್ಲ ನಾನು ಮುಖಮುಚ್ಚಿಕೊಂಡು 
ಇಳಿಯುತ್ತಿದ್ದೆ ನನ್ನೊಳಗೆ. 

೩ | 

ಈಗ ನಾನು ದೊಡ್ಡವಳಾಗಿದ್ದೇನೆ. 
ತಾರೆಯರನ್ನು ಕಿತ್ತು 


ಕಾಡುಲಿಲ್ಲಿ ಹೂವುಗಳು/ ೬೭ 


ಮಡಿಲಿಗೆ ಹಾಕಿಕೊಳ್ಳುವಷ್ಟು 
ಎತ್ತರ ಬೆಳೆದಿದ್ದೇನೆ. 
ಒಂಟಿಯಾಗಿ ಸುತ್ತುತ್ತಿರುವ 
ಹದ್ದುಗಳೀಗ ನೋಡುತ್ತಿವೆ. 
ನನ್ನನ್ನು | 
ಸುಮ್ಮನೆ ನೋಡುತ್ತಿವೆ. 


೬೮/ಾಡು ಲಿಲ್ಲಿ ಹೂವುಗಳು 


ಎಲ್ಲ ಹೇಳುತ್ತಾರೆ ನಾನು 
ಹಕ್ಕಿಗಳ ಗಡಿಯಾರ 
ನನಗೊ... 

ಚಿಲಿಪಿಲಿ ಸದ್ದು 

ಕುಲುಕಿ ಎಬ್ಬಿಸಿದಾಗಲೆ 
ಎಚ್ಚರ! 


ನಾನು ಬಂಗಾರದ ರಧದ 
ಒಡೆಯ ಎನ್ನುವುದು 
ಕೇವಲ ಉಳ್ಳವರ ಕುಹಕ 
ನಾನೂ ನಿಮ್ಮಂತೆಯೆ 
ಬೆಂಕಿಯ ಕಾರ್ಬಾನೆಯಲ್ಲಿ 
ಬಡ ಕಾರ್ಮಿಕ 


ನಾನು ಅಸ್ಪೃಶ್ಯ 

ನನ್ನ ಜೊತೆಗೆ ಎದ್ದು 
ಧೂಳು ಗುಡಿಸುವ 
ಜಾಡಮಾಲಿಯನ್ನು 
ಬೆಚ್ಚಗೆ ಚುಂಬಿಸುತ್ತೇನೆ 
ನಂತರ ಮಿಕ್ಕವರನ್ನು 
ಸುಡುತ್ತಾ ಹೋಗುತ್ತೇನೆ. 


ನಾನು ಹುಟ್ಟು ಬಂಡಾಯಗಾರ 
ಜಗತ್ತಿನ ಅನ್ಮಾಯದ 
ವಿರುದ್ದ ಯಾವತ್ತು 


ಕಾಡು ಲಿಲ್ಲಿ ಹೂವುಗಳು/ರ೯ 


ಸಿಡಿದು ನಿಂತಿದ್ದೇನೆ ದೂರ 
ನಾನು ಕವಿ 

ಹಳ್ಳಗಳು ನನ್ನ 
ಹನಿಗವನಗಳು 

ನದಿಗಳು ನನ್ನ 

ದೀರು ಕವನಗಳು 
ಸಾಗರಗಳು ನನ್ನ 
ಮಹಾಕಾವ್ಮಗಳು. 


ನಾನು ಕಲಾವಿದ 
ನನ್ನ ಸಂಜೆ 

ಇಡಿ ಜಗತ್ತಿನಲ್ಲೆ 
ಮಾನ್ಮತೆ ಪಡೆದ 
ಉತ್ಪಷ್ಟ ಕಲಾಕೃತಿ 


ನಾನು ಕಾವಿ ಉಡುತ್ತೇನೆ 
ಸಂನ್ಮಾಸಿಯಲ್ಲ 

ನಾನು ಬೆಳಕು ಕೊಡುತ್ತೇನೆ 
ಜ್ಞಾನಿಯಲ್ಲ 

ನಾನು ಸೂರ್ಯ- 

ನಾನು ಚೈತನ್ಯ. 


೭೦1/ಾಡು ಲಿಲ್ಲಿ ಹೂವುಗಳು 


ಹುಡುಗಿ ಮತ್ತು ದಾಸವಾಳ 


ಟೀಚರ್‌.... 

ಅವತ್ತು ನಾನು ತಂದು 
ಕೊಟ್ಟಿ. ಹೂವನ್ನು 
ನೀವು ಮುಡಿಯಲಿಲ್ಲ. 


ನಿಮ್ಮ ಕುಂಕುಮದ ಬೊಟ್ಟಿಗೆ 
ನಿಮ್ಮ ಎತ್ತರದ ತುರುಬಿಗೆ 
ತೊಟ್ಟುಸಹಿತ ಕಿತ್ತುತಂದ 
ಕೆಂಪು ದಾಸವಾಳವನ್ನು 

ನೀವು ಮುಡಿಯಲಿಲ್ಲ. 


ನಾನು ನಿಮ್ಮನ್ನು ಪ್ರೀತಿಸಿದ್ದೆ 
ನಮಗಾಗಿ ನೀವು ಪಾಠ ಹೇಳುವ 
ಗಣಿತವನ್ನೂ ಪ್ರೀತಿಸಿದ್ದೆ 


ಆದರೂ ನೀವು ಹೂವು ಮುಡಿಯಲಿಲ್ಲ. 


ಮರುದಿನ ನೀವೆ ಬೋರ್ಡಿನ 
ಮೇಲೆ ಕೆಂಪು ದಾಸವಾಳ ಬರೆದಿರಿ 
ಆಮೇಲೆ ಪರಾಗ ಕೇಸರ 

ಎಂದು ಗಂಟೆಗಟ್ಟಳೆ ಕೊರೆದಿರಿ 
ನನ್ನ ಕಣ್ಣಿಂದ ಅಷ್ಟೂ 
ದಳಗಳುರುಳಿದವು 

ನಿಮಗೆ ಕಾಣಲಿಲ್ಲ. 


ನಾನು ನೋಡಿದ್ದೇನೆ 
ನನ್ನ ಗೆಳತಿಯರು ತರುವ 


ಕಾಡು ಲಿಲ್ಲಿ ಹೂವುಗಳು/2೧ 


ಗುಲಾಬಿಯನ್ನು ನಿಮ್ಮ ಮುಡಿಯಲ್ಲಿ 
ಆದರೆ ಗಟ್ಟಿಮಣ್ಣಿನ 

ನನ್‌ ಮನೆಯಂಗಳದಲ್ಲಿ 

ಗುಲಾಬಿ ಚಿಗುರುವುದಿಲ್ಲ. 


ನೀವೇ ನನ್ನೆದೆಯೊಳಗೆ 

ಬೇರಿಳಿಸಿದ ಪ್ರೀತಿಯ ಗಿಡದಲ್ಲಿ 
ನೂರು ದಾಸವಾಳದ ಹೂಗಳರಳಿದರೂ 
ಟೊಂಗೆ ಟೊಂಗೆಯಲಿ 

ಒಂದೂ ನಿಮ್ಮ ಮುಡಿಗೇರಲಿಲ್ಲ. 


೭.೨7೫ಾಡು ಲಿಲ್ಲಿ ಹೂವುಗಳು 


ಯಾಕೆ ? 


ಈಗೀಗ ಒಂದೇ ಯೋಚನೆ 
ನನ್ನೊಳಗೆ. 

ಬದಲಾದ ಸಂತೋಷಗಳಲ್ಲಿ 
ಬದಲಾದ ನೋವುಗಳಲ್ಲಿ 
ನಾನೂ ಬದಲಾಗಿದ್ದೇನೆಯೆ? 


ನನ್ನ ಪ್ರೀತಿಯ ಬಗ್ಗೆಯೆ 
ಗಾಢ ಅನುಮಾನ 

ನಿನ್ನ ಕಣ್ಣೊಳಗಿನ ದುಃಖ 
ಗೆಲ್ಲಲಾಗಿಲ್ಲ ಯಾಕೆ? 


ಬಣ್ಣದ ಹಾಗೆ 

ಬೆಳಕಿನ ಹಾಗೆ 

ನುಣುಚಿ ಹೋಗುತ್ತಿದ್ದೀಯೆ 
ಯಾಕೆ? ಯಾಕೆ? 


ನೀನು ಕೇವಲ 

ಹಸಿ-ಬಿಸಿ ರಕ್ತಮಾಂಸದ 
ಮುದ್ದೆಯಾಗಿದ್ದಿದ್ದರೆ 
ಎಂದೋ ಹೋಗುತ್ತಿದ್ದೆ" 
ಹಿಂದಿರುಗಿ ನೋಡದೆ 


ಆದರೆ ನೀನು 
ಪರಿಮಳಿಸುವ ಗಾಳಿಯಾಗಿ 
ಇರುವೆ, ಮೊರೆಯುತ್ತಿರುವೆ 
ನನ್ನೊಳಗೆ. 


ಕಾಡು ವಲ್ಲ ಹೂವುಗಳ. 


ಕೊನೆಗೆ- 

ನೀನು ಪ್ರೀತಿಯ ದಂಡೆಯಾಗಿದ್ದರೆ 
ನಾನು ನಡೆದು ಬರುತ್ತಿದ್ದೆ 
ಆದರದು ಮಹಾಪೂರ 

ಕಾಲಡಿಯ ಮಣ್ಣು ಕುಸಿಯುತ್ತಿದೆ 
ಕೊಚ್ಚಿ ಹೋಗುತ್ತಿದ್ದೇನೆ. 


೭೪ಾಡು ಲಿಲ್ಲಿ ಹೂವುಗಳು 


ಚಂದ್ರನನ್ನು ಕರೆಯಿರಿ ಭೂಮಿಗೆ (೧೯೯೧) 


ಬಿದರಹಳ್ಳಿ ನರಸಿಂಹಮೂರ್ತಿ,ಧಾರಿಣಿ ' 
ಎಂ.ಚೆಂದ್ರಶೇಖರಯ್ಯ, ರೇಣುಕಾ 
ನಿಸಾರ್‌ಅಹಮದ್‌, ಮನೋರಮಾ 


ದಂಪತಿಗಳಿಗೆ 
ಪ್ರೀತಿಯಿಂದ 


ಕಾಡು ಲಿಲ್ಲಿ ಹೂವುಗಳು]72% 


ಪ್ರೇಮ ಮತ್ತು ದುಃಖ 


ಬಣ್ಣದ ಸಂಜೆಯನ್ನು 
ನೋಡುತ್ತಾ ನಿಂತಿದ್ದೆ - 
ನೋಡುತ್ತಿರುವಂತೆಯೆ 
ಸಿಡಿಲ ಚೂರೊಂದು 

ಉರಿದು ಕಪ್ಪಾಯಿತು. 


ಮೊರೆಯುವ ಕಡಲನ್ನು 
ನೋಡುತ್ತಾ ನಿಂತಿದ್ದೆ - 
ನೋಡುತ್ತಿರುವಂತೆಯೆ 
ತತ್ತರಿಸುವ ಅಲೆಯೊಂದು 
ಎತ್ತರಕೆ ನೆಗೆದು ಕೆಳಗೆ ಬಿತು. 


ಹೆಮ್ಮರವೊಂದನ್ನು 
ನೋಡುತ್ತಾ ನಿಂತಿದ್ದೆ - 
ನೋಡುತ್ತಿರುವಂತೆಯೆ 
ಒಂದರ ಹಿಂದೊಂದು 

ಎಲೆ ಉದುರಿ ಬೋಳಾಯಿತು. 


ಹಸಿ ಮಣ್ಣಿನ ಮೇಲೆ 
ನಡೆದು ಹೋಗುತ್ತಿದ್ದೆ- 
ಹೋಗುತ್ತಿರುವಂತೆಯೆ 
ಮುಳ್ಳೊಂದು ಚುಚ್ಚಿ 
ತಡೆದು ನಿಲ್ಲಿಸಿತು. 


ಇಡಿಯಾಗಿ ಸೂರ್ಯನಿಗೆ 
ಮೈಯೊಡ್ಡಿ ನಿಂತಿದ್ದೆ - 
ನೋಡುತ್ತಿರುವಂತೆಯೆ 
೭೬/ಾಡು ಲಿಲ್ಲಿ ಹೂವುಗಳು 


ಮೂಗಿನ ಮೇಲೊಂದು 
ಹನಿ ಉರುಳಿ ಒದ್ದೆಯಾಯಿತು. 


ಬಣ್ಣದ ಸಂಜೆ 

ಉಕ್ಕುವ ಕಡಲು 
ಉರಿಯುವ ಸೂರ್ಯ 
ಮಣ್ಣು, ಮರ ಎಲ್ಲಾ 
ಕಣ್ಣೊಳಗೆ ಹೂತು 
ಯೌವನ ಮಾತಾಡಿತು 
ಪ್ರೇಮವೆಂದು ಕರೆಯಿತು. 


೨ 

ಆಕಾಶವ ಸೀಳಿದ ಸಿಡಿಲು 
ನೆಲಕಚ್ಚಿದ ಅಲೆ, ಎಲೆ 

ಚುಚ್ಚಿ ನಿಲ್ಲಿಸಿದ ಮುಳ್ಳು 

ಸಿಳ್ಳು ಹೊಡೆದು ಹಣೆಯ ಮೇಲೆ 
ಬೆವರ ಪೋಣಿಸಿತು. 


ಸೂರ್ಯ, ಕಡಲು, ಸಂಜೆ, 
ಮರ, ಮಣ್ಣು ಎಲ್ಲಾ 
ಕಣ್ಣೊಳಗೇ ಹಣ್ಣಾಯಿತು 
ಮುಪ್ಪು ಅದನ್ನು 
ದುಃಖವೆಂದು ಬರೆಯಿತು. 


ಕಾಡು ಲಿಲ್ಲಿ ಹೂವುಗಳು/೭ 2 


ಹಸಿವು 


ಮುತ್ತಿನ ಹನಿಗಳನ್ನು 
ಕೆಂಡದ ತುಟಿ ಹೀರಿತು. 


ಮುಗುಳು ನಕ್ಕ ಚಿಗುರನ್ನು 
ನೆಲ ನಿಷ್ಕರುಣೆಯಿಂದ ನುಂಗಿತು. 


ಹಸಿದ ಒಡಲು ಬಾದಾಮಿ 
ಕಣ್ಣುಗಳನ್ನೂ ಬಿಡಲಿಲ್ಲ. 


ಒಂದು ಹಿಡಿ ಮೆದುಳು 
ಜಗತ್ತಿನ ನಾಡಿಯಾದ 

ನೀರು, ನೆಲ, ಆಕಾಶ 
ಕೊನೆಗೆ- | 
ಪ್ರೇಮವನ್ನೂ ಧೂಳಾಗಿಸಿತು. 


ತಾಯಿಯ ವಾತ್ಸಲ್ಕಪೂರಿತ 
ಕಣ್ಣುಳ್ಳ ಸೂರ್ಯನನ್ನೇ ಕೇಳಿದೆ- 
ನಿನಗೇನಾದರೂ ಹೇಳುವುದಿದೆಯೇ? 


ಅವನು ಸುಮ್ಮನೆ 
ಉರಿಯತೊಡಗಿದ. 


೭೮/7ಕಾಡು ಲಿಲ್ಲಿ ಹೂವುಗಳು 


ಕವಿಗೋಷ್ಠಿಯಲ್ಲಿ....... 


ಡಢಣಢಣ ಗಂಟೆ ಬಾರಿಸಿತು 
ಎಲ್ಲರೂ ಸಾಲಾಗಿ ಕುಳಿತರು 
ಬಣ್ಣ ಬಣ್ಣದ ಕವಿತೆಗಳು 


ಒಂದೊಂದಾಗಿ ವೇದಿಕೆಗೆ ಬಂದವು. 


ಕೆಲವು ಕವಿತೆಗಳು 
ಹೂಗಳಂತೆ ಅರಳಿದರೆ 
ಮತ್ತೆ ಕೆಲವು 
'ನದಿಗಳಂತೆ ಹರಿದವು. 


ಕೆಲವು ಕವಿತೆಗಳು 
ನಕ್ಟತ್ರಗಳಂತೆ ಮಿನುಗಿದರೆ 
ಮತ್ತೆ ಕೆಲವು 
ಉಲ್ಮೆಗಳಂತೆ ಉರಿದು 
ಬೂದಿಯಾದವು. 


ಕೆಲವು ಕವಿತೆಗಳು 
ಕಲ್ಲುಸಕ್ಕರೆ ತಿನ್ನಿಸಿದರೆ 
ಮತ್ತೆ ಕೆಲವು 
ಕಷಾಯ ಕುಡಿಸಿದವು. 


ಕೆಲವು ಕವಿತೆಗಳು 
ಬೆಂಕಿ ಉಗುಳಿದರೆ 
ಮತ್ತೆ ಕೆಲವು 

ರಕ್ತ ಕಾರಿದವು. 
ಕೆಲವು ಕವಿತೆಗಳು 
ಬಿಕ್ಕಳಿಸಿ ಅತ್ತರೆ 


ಕಾಡು ಲಿಲ್ಲಿ ಹೂವುಗಳು/೭೯ 


ಮತ್ತೆ ಕೆಲವು 


ಜಾಧ್ಗ 5) Wh 
ಮುಕ್ಕಳಿಸಿ ನಕ್ಕವು 


ಕೆಲವು ಕವಿತೆಗಳು 
ತೊಂಡು ದನಗಳಂತೆ 
ಕಂಡದ್ದನ್ನೆಲ್ಲ ಹೊಸಕಿಹಾಕಿದರೆ 


ಮತ್ತೆ ಕೆಲವು ತಾಯಿಯಂತೆ 
ಅವನ್ನೆತ್ತಿಕೊಂಡು ಸಂತೈಸಿದವು. 


ಕೊನೆಗೆ ಬಂದದ್ದು 

ಪ್ರೇಮಿಯಂತಹ ಕವಿತೆ 

ನೆಲ ನೀರು ಆಕಾಶದಂತ ಕವಿತೆ 

ಅದು ಕಡಲಿನ ಹಾಗೆ ಮೊರೆಯುತ್ತಿತ್ತು 
ನೆಲದ ಹಾಗೆ ಪರಿಮಳಿಸು ತ್ತಿತ್ತು. 
ಅದು ಆಕಾಶದಂತೆ | 
ಎಲ್ಲವನ್ನೂ ತಬ್ಬಿಕೊಂಡು. 

ಮೈ ಮರೆಯಿತು, ಮೈ ಮರೆಸಿತು. 


(ಕವಿಗೋಷ್ಟೀಿಯೊಂದರಲ್ಲಿ ಕೆ. ಎಸ್‌ . ನರಸಿಂಹಸ್ವಾಮಿಯವರ ಕವಿತೆಯನ್ನು ಕೇಳಿ ) 


ಆ೦]ಾಡು ಲಲ್ಲಿ ಹೂವುಗಳು 


ನೋಡು- 

ಕಣ್ಣು ತುಟಿ ಮೂಗು 
ಕೈಯಿ ಮೈಯಿ 
ಏನಿಲ್ಲದಿದ್ದರೂ 

ಇದ್ದ ಹಾಗೆಯೇ ಕಾಣಿಸುವ 
ಚಂದ್ರನನ್ನು ಕಡೆಯ ಬಾರಿ 
ಎಂಬಂತೆ ನೋಡಿ ಬಿಡು. 


ಬೆಂಕಿಯನ್ನು ಬೆಳಕನ್ನು 
ಬಣ್ಣವನ್ನು ಬೆಡಗನ್ನು 
ತುಂಬಿಕೊಂಡಿರುವ, 
ನಿನ್ನೊಳಗೆ 

ಬೆರಗನ್ನು ಭಯವನ್ನು 
ಹುಟ್ಟಿಸಿದ 

ಆಕಾಶವನ್ನು ಕಡೆಯ ಬಾರಿ 
ಎಂಬಂತೆ ನೋಡಿ ಬಿಡು. 


ನೀನು ಆಟವಾಡಿದ ನೆಲ 

ನಿನಗೆ ಪಾಠ ಕಲಿಸಿದ ಹೊಲ 
ನಿನ್ನಲ್ಲಿ ಪ್ರೀತಿ ಹುಟ್ಟಿಸಿದ ಹುಡುಗ 
ನಿನಗೆ ನೀತಿ ಬೋಧಿಸಿದ ತಂದೆ 
ಎಲ್ಲರನ್ನೂ ಕಡೆಯ ಬಾರಿ 
ಎಂಬಂತೆ ನೋಡಿ ಬಿಡು. 


ಹೋಗು- 
ಹುಲ್ಲು ಪೊದೆ ಮರಗಿಡಗಳಲ್ಲಿ 
ಹುದುಗಿರುವ 


ಕಾಡುಲಿಲ್ಲಿ ಹೂವುಗಳು/ಲ 


ಹೂವುಗಳನ್ನು ಅರಳಿಸು 
ಹಾಡುಗಳನ್ನು ಎಬ್ಬಿಸು. 


ನಿನ್ನ ಅಹಂಕಾರವನ್ನು 

ನಿನ್ನ ಪ್ರೀತಿಯನ್ನು 

ನಿನ್ನ ದುಃಖವನ್ನು 

ಇಲ್ಲೆ ಈ ದಡದಲ್ಲಿರಿಸಿ 
ತಣ್ಣಗೆ, ಕಡಲಿನೊಳಗೆ 
ನದಿಯ ಹಾಗೆ 

ನಡೆದು ಹೋಗಿಬಿಡು...... ಸ 


೮೨/ಾಡು ವನಿ ಹಾವು 


ರಸ್ತೆ ಹೋಗುವುದೆಲ್ಲಿಗೆ ? 


ಬೂದು ಬಣ್ಣದ ಚಳಿಗೆ 
ಮುಂಜಾವದ ತುಟಿಯೊಡೆದಿದೆ 
ಆಕಾಶ ಚಂದಿರನನ್ನು 

ಹಣೆಯಲ್ಲಿ ಧರಿಸಿ ನಸುನಗುತಿದೆ 
ಮಿಲ್ಲುಗಳಿಂದ ಹೊಗೆಯನ್ನೂ 
ಹುಣ್ಣುಗಳನ್ನೂ 

ಬಳುವಳಿಯಾಗಿ ಪಡೆದಿರುವ ಭದ್ರೆ 
ಮುದಿಸೂಳೆಯ ಹಾಗೆ ನಡುಗುತ್ತಿದ್ದಾಳೆ 
ಜಿಪುಣಶೆಟ್ಟಿ, ಸೂರ್ಯನದು 
ತೂಕದ ವೃವಹಾರ 

ಒಂದೊಂದೆ ಕಿರಣ ಚೆಲ್ಲುತ್ತಿದ್ದಾನೆ 
ನೆಲದ ಕೊರಳಿಗೆ ಹಾರ. 


ಅಂದವಾಗಿ ಅಲಂಕರಿಸಿಕೊಂಡು 
ಅಚ್ಚುಕಟ್ಟಾಗಿ ಕುಳಿತುಕೊಂಡಿರುವ 
ಹಾಲಿನ ಬಾಟಲಿಗಳಿಗೆ 
ಮೈತುಂಬಾ ನಿರೀಕ್ಷೆ 

ಯಾರೋ ಮಡಿವಂತರು 

ಸಾರಿಸಿ ಗುಡಿಸಿದ ಅಂಗಳ 
ಗುಬ್ಬಚ್ಚಿಗಳಿಗೆ ರಂಗಸಜ್ಜಿಕೆ. 


ಕೈಗಾಡಿಯ ಬೈಟೂ ಕಾಫಿಯಲ್ಲಿ 
ಬೋನಸ್ಸು ಮುಷ್ಕರ ಹಬೆಯಾಡುತ್ತಿದೆ 
ದೂರದ ಚರ್ಚಿನ ಗಂಟೆ 

ಎಂಟು ಹೊಡೆದಿದೆ. 

ಪುಸ್ತಕದ ಬೆಟ್ಟ ಹೊತ್ತ 
ಪುಟಾಣಿಗಳಿಂದ ಪ್ರಾರ್ಥನಾಗೀತೆ 


ಕಾಡುಲಿಲ್ಲಿ ಹೂವುಗಳು/೮೩. 


ಕಾಡಿನ ಕಡವೆಯ ಮರಿಗಳು 

ಊರ ಉದ್ಮಾನವನದ 

ಕಬ್ಬಿಣದ ಕಂಬಗಳಿಗೆ 

"ಹತಾಶೆಯಿಂದ ಕೊರಳು ಉಬ್ಜುತ್ತಿವೆ 
ಬತ್ತಲಾದ ಪುಟ್ಟ ಗಿಡಗಳು 
ವನಮಹೋತ್ಸವದ ದಿನ ಎಣಿಸುತ್ತಿವೆ. 


ಚಪ್ಪಲಿ, ಚೀಲ, ಕೊಡೆ 

ಚದುರಿ ಚೆಲ್ಲಾಪಿಲ್ಲಿಯಾಗಿವೆ. 
ವರದಕ್ಷಿಣೆ ತರದ ಹುಡುಗಿಯ ಹಾಗೆ 
ಇಡಿಯಾಗಿ ಮೈಸುಟ್ಟುಕೊಂಡಿರುವ 
ಕಾರು ಮುಖ ಮಾತ್ರ ಉಳಿಸಿಕೊಂಡಿದೆ. 
ಕೈಗಾಡಿಗೆ ಕಾಲಿಲ್ಲ 

ಶನಿದೇವರ ರಥ ಕಾಣೆಯಾಗಿದೆ. 
ಚುರುಮುರಿ ಉಂಡೆಯನ್ನು 

ಸುತ್ತಿರುವ ಮಾಸಲು ಹಾಳೆಯಲ್ಲಿ 
ಉಲ್ಲಾಸಭರಿತ ಕವಿತೆ. 


ಒಂದಿಷ್ಟು ಕದನ- ಕುತೂಹಲ 
Pk; 

ಲಾಠಿ ಬೂಟುಗಳ ಟಪ ಟಪ 
ಸದ್ದಿನ ಹಿನ್ನಲೆಯಲ್ಲಿ 
ಟೋಪಿಗಳ ಶಾಂತಿಸಭೆ. 


ಭಜನೆ, ತಾಳ, ಬೆಂಕಿ 
ಸಣ್ಣಗೆ ಉಸಿರು ಕಟ್ಟಿಸುವ ಹೊಗೆ . 


ಕೊನೆಯ ಮೆರವಣಿಗೆ. 
ಸೀಳಿಹೋದ ಅಭಯಹಸ್ತದ ಮಗ್ಗುಲಲ್ಲಿ 
ಚಿಂದಿಚಿಂದಿಯಾದ 


ಆ೪ಗ/ಾಡು ಲಿಲ್ಲಿ ಹೂವುಗಳು 


ನೇಗಿಲು ಹೊತ್ತ ರೈತನ ಚಿತ್ರ: 


ಕಣ್ಣರಳಿಸಿ ನೋಡುತ್ತಿದ್ದಾನೆ 
ಹಸಿರು ರುಮಾಲಿನ ಹುಡುಗ 
ಮಾಕ್ಸ್‌, ಬುದ್ದ , ಗಾಂಧಿ 
ಚಿಂತನೆಯಲ್ಲಿ ಗಡ್ಡ ಹಣ್ಣಾಗುತ್ತಿದೆ 
ಮೈಮರೆತು ನಿಂತಿದ್ದಾನೆ ಹುಡುಗ! 


ಗಾಳಿಯೊಳಗೆ ತೇಲಿದಂತೆ 

ಚೆಲುವಾಗಿ ಹೂವಿನ ಹಾಗೆ 
ಪರಿಮಳಿಸುತ್ತ ನಡೆದು ಬರುತ್ತಿದ್ದಾಳೆ 
ಸೇಬು ಕೆನ್ನೆಯ ಹುಡುಗಿ 

ಉತ್ಸವದ ಮೂರುತಿಯ ಹಾಗೆ ಶಿಸ್ತಾಗಿ 
ಉತ್ಸಾಹ ಉಕ್ಕುಕ್ಕಿ ಚೆಲ್ಲುವ ಹಾಗೆ 
ಹರಿದು ಬರುತ್ತಿದ್ದಾಳೆ ಹುಡುಗಿ 
ಮೊಟ್ಟ ಮೊದಲ ಹೆಜ್ಜೆ ಇಟ್ಟ 
ಮಗುವಿನ ಸಂಭ್ರಮದಲ್ಲಿ 
ಅವರಿವರನ್ನು ಕೇಳುತ್ತಿದ್ದಾಳೆ.....' 
ಈ ರಸ್ತೆ ಹೋಗುವುದೆಲ್ಲಿಗೆ? 


ಕಾಡು ಲಿಲ್ಲಿ ಹೂವುಗಳು/೮8 


ಮೃತು 


ಲಿ 


ಪ್ರತಿದಿನ , ಪ್ರತಿಕ್ಷಣ 
ಅದೇ ಕೆಲಸ: 

ಹುಟ್ಟಿನ ಮನೆಗೆ 

ಭೇಟ ಕೊಡುವುದು, 
ಸಂಭ್ರಮದ ತುಣುಕನ್ನು 
ಮೆದ್ದು, ತನ್ನದೊಂದು 
ಬೀಜ ನೆಟ್ಟು, ಗುಟ್ಟಾಗಿ 
ಓಡಿಬರುವುದು. 

ಮತ್ತೆ ಅದೇ ಕೆಲಸ 
ಕಾಯುವುದು 

ನೆಟ್ಟ ಬೀಜ ಫಲಕೊಟ್ಟು 
ಹಣ್ಣಾಗಿ ಕಳಚಿಕೊಳ್ಳುವುದನ್ನೇ 
ಕಣ್ಣಾಗಿ ಕಾಯುವುದು. 


ಮತ್ತೆ ಅದೇ ಕೆಲಸ 
ಆಯುವುದು ' 

ಕವಡೆ ಕಣ್ಣುಗಳನ್ನು 
ನಾರುವ ಹುಣ್ಣುಗಳನ್ನು 
ತಲೆಬುರುಡೆ, ಎದೆಗೂಡು 
ಅಳಿದುಳಿದ ಹಾಡುಗಳನ್ನೂ 
ಆಯುವುದು. 


ನಿತ್ಮದ ಕೆಲಸದ' ಮಧ್ಯೆ 
ತುರ್ತಿನ ಕರೆ ಬಂದಲ್ಲಿ ..... 
ಓಡಬೇಕು ಬಿರುಗಾಳಿಯಾಗಿ, 
ಇಲ್ಲ, ಯಾವುದಾದರೊಂದು 
ನದಿಯೊಳಗೆ ಅವಿತು . 


. ೮೬ಗಾಡು ಲಿಲ್ಲಿ ಹೂವುಗಳು 


ಉಕ್ಕಬೇಕು ಪ್ರವಾಹವಾಗಿ 
ಅಥವ ಉಲ್ವೆಯಾಗಿ 
ಉರಿದು ಕಲ್ಲುಗಳ 
ಮಳೆಗರೆಯಬೇಕು. 


ಒಮ್ಮೊಮ್ಮೆ ಅನಿಸುತ್ತೆ 
ಎಲ್ಲ ಮರೆತು 
ಎಲ್ಲಾದರೊಂದು ಕಡೆ 
ದೂರ ಒಂಟಿಯಾಗಿ 
ಮರುಭೂಮಿಯ ಹಾಗೆ 
ನಿಂತು ಬಿಡಬೇಕೆಂದು. 


ಏಳು ಪುಟ್ಟ ಪದ್ಯಗಳು 


೧.ಎಷಹ್ಟೊಂದು ಗುಟ್ಟು ಗಳು 


ಖಾಲಿ ಆಕಾಶ 
ಕತ್ತರಿಸುವ ಮೌನ 
ಒಂಟಿಯಾಗಿ ಸುತ್ತುವ 
ಹದ್ದನ್ನು ನೋಡಿ 
ಅಯ್ಕೋ ಅಂದೆ. 


ಖಾಲಿ ಬಯಲು 
ಕತ್ತರಿಸುವ ಮೌನ 

ಅದೆ ಹದ್ದು ಒಬ್ಬಂಟಿ 
ಕುಳಿತು ಇಡೀ ಬೇಟೆಯ 
ಕಬಳಿಸುವುದ ಕಂಡೆ. 


ಹೌದು 
ಎಷ್ಟೊಂದು ಗುಟ್ಟುಗಳು 
ಒಂಟಿತನದ ಹಿಂದೆ.... 


೨. ಅವೊತ್ತು... 


ಬಾಲ್ಕದಲ್ಲಿ ನಾನು 
ಯಾವಾಗಲೂ ಸುಳ್ಳಿನ 
ಮಿಠಾಯಿ ಮೆಲ್ಲುತ್ತಿದ್ದೆ. 


ಲಾಭ- ನಷ್ಟದ ಪರಿವೆಯಿಲ್ಲದೆ 


ಸುಳ್ಳಿನ ಮೊಗ್ಗುಗಳನ್ನು 
ಪೋಣಿಸಿ ಮಾಡುತ್ತಿದ್ದೆ. 


ಆ೮/ಾಡು ಲಿಲ್ಲಿ ಹೂವುಗಳು 


ಈಗನಿಸುತ್ತದೆ 

ಅವೊತ್ತಿನ ಪ್ರತಿಯೊಂದು 
ಸುಳ್ಳಿನಲ್ಲೂ ಮುಗ್ದ ಹಂಬಲವಿತ್ತು 
ಕಲ್ಪನೆಯ ಅಪ್ರತಿಮ 
ಸೌಂದರ್ಯವಿತ್ತು. 


೩. ಅದೇ ಕೊನೆ 


ನಾನು ಪ್ರೀತಿಸಿದ್ದು ನನ್ನನ್ನೆ 

ನನ್ನ ಅಹಂಕಾರವನ್ನು 
ನನ್ನ ದುಃಖವನ್ನು 

ನನ್ನ ಕೆಟ್ಟತನವನ್ನು 
ಅದಮ್ಮವಾಗಿ ಪ್ರೀತಿಸಿದ್ದು ನಾನೆ. 


ಪ್ರೀತಿ ಬಟ್ಟಲು 

ತುಂಬುವ ಮೊದಲೆ 

ಆಸೆ ಬುರುಕಿಯಂತೆ 
ಕುಡಿಯುತ್ತಿದ್ದವಳು ನಾನೆ. 


ಒಮ್ಮೆ ಮಾತ್ರ ನನಗೆ 
ಗೊತ್ತಿಲ್ಲದ ಹಾಗೆ 

ಬಟ್ಟಲು ತುಂಬಿ ತುಳುಕಿ 
ಚೆಲ್ಲಿತು ನಿನ್ನ ಮೇಲೆ 

ಅದೇ ಕೊನೆ- | 
ಆಮೇಲೆ ಪ್ರೀತಿಸಿದ್ದು ನಿನ್ನನ್ನೆ. 
೪, ಹೊಂಚು 


ಪ್ರೀತಿಪಾತ್ರರು ಸತ್ತಾಗೆಲ್ಲ 
ನನ್ನೊಳಗಿನ ಚೈತನ್ಮದ 
ಕಣವೊಂದು ಸುಟ್ಟು ಬೂದಿಯಾಗುತ್ತದೆ. 


ಕಾಡು ಲಿಲ್ಲಿ ಹೂವುಗಳು/ ೯ 


ನನ್ನವನು ಮೈಮರೆತು 
ಮಲಗಿದ್ದರೂ 
ಕಳವಳಿಸುತ್ತಾ 

ಎದೆಬಡಿತ ಆಲಿಸುತ್ತೇನೆ. 
ನನಗನ್ನಿಸುತ್ತದೆ 

ಯಾರೋ ಹೊಂಚು 
ಹಾಕುತ್ತಿದ್ದಾರೆ ಬೆನ್ನಹಿಂದೆ. 


೫. ಎಳೆದು ತಾ ನನ್ನನ್ನು 


ಎಲ್ಲಕ್ಕಿಂತ ಮೊದಲು 
ನನ್ನ ವಿಷದ ಹಲ್ಲುಗಳನ್ನು 
ಕಿತ್ತುಬಿಡು. 


ನನ್ನ ಸಣ್ಣತನದ ರಕ್ಕೆ 
ಆಕಾಶವನ್ನೆ ಗುಡಿಸುವಂತಿದ್ದರೆ 
ಅದನ್ನು ಕತ್ತರಿಸಿಬಿಡು. 
ದುರಹಂಕಾರದ ಮೀನು 
ಎಂದೆಣಿಸುವಿಯಾದರೆ 

ದಡಕ್ಕೆ ತಂದು ಬಿಸಾಡು. 
ನನಗೂ ಸಾಕಾಗಿದ 

ಈ ಯುದ್ದ ಒಳಗೆ-ಹೊರಗೆ 


ಎಳೆದು ತಾ ನನ್ನನ್ನು 
ನಿರ್ಮಲ ಬದುಕಿಗೆ. 


೬. ಮತ್ತೆ ಬೆಳೆಗಾಗಿದೆ 
ಮತ್ತೆ ಬೆಳಗಾಗಿದೆ 


ಬೆಳಕಿನ ಸಮುದ್ರದಲ್ಲಿ 
ಜಗತ್ತು ಮುಖ 


€'೦/ಕಾಡು ಲಿಲ್ಲಿ ಹೂವುಗಳು 


ತೊಳೆದುಕೊಳ್ಳುತ್ತಿದೆ. 


ಸೂರ್ಯ ಮೈಮುರಿಯುತ್ತಿದ್ದಾನೆ. 


ಪೇಪರು ಕೊಡುವ 

ಪುಟ್ಟ, ಹುಡುಗನಿಗೆ 

ಕರೆಗಂಟೆ ಎಟುಕುತ್ತಿಲ್ಲ 

ಹಾಲು ಕೊಡುವ ಮುದುಕ 
ಸಾವಿನ ಸುಖದಲಿ 
ಮೈಮರೆತಿರುವ 

ಹೆಂಗಸರನ್ನು ಬದುಕಿನ 
ಬಾಗಿಲಿಗೆ ಎಳೆಯುತ್ತಿದ್ದಾನೆ ..... 


[4 ಕಟ ಕಡೆಗೆ ಪ್ರೀತಿ ..... 


ನಿನ್ನ 'ಪ್ರೀತಿಗೆ' ನನ್ನೊಳಗೆ 
ಬರಬಾರದೆ ? ಅಂದೆ. 
ಅಂದದ್ದೆ ತಡ, 


ನಿನ್ನ ದುಃಖ ಮಂಜಾಗಿ 
ನನ್ನ ಕಾಲು ಕೊರೆಯಿತು. 
ನಿನ್ನೊಳಗಿನ ಕಹಿ 

ಹದ್ದಾಗಿ ನನ್ನ ಕುಕ್ಕಿತು 
ನಿನ್ನ ಒರಟುತನದ ಇರುವೆ 
ಕಂಡಲ್ಲೆಲ್ಲಾ ಕಚ್ಚಿತು- 


ಕಟ್ಟಕಡೆಗೆ 'ಪ್ರೀತಿ' 
ಒಳಗೆ ಬಂದೆ ಅಂತು. 


ಕಾಡುಲಿಲ್ಲಿ ಹೂವುಗಳು/ ೯೧ 


ಗಾಯಗಳು 


ನಿನ್ನೆಯ ದಿನ ಮೈಯೆಲ್ಲವನ್ನು 
ಗೀರಿಕೊಂಡಿದ್ದವು ಗಾಯಗಳು 
ನಿನ್ನೆಯ ದಿನ ಮನಸೆಲ್ಲವನ್ನೂ 
ಹೀರಿಕೊಂಡಿದ್ದವು ಗಾಯಗಳು 


ನಾನು ಅವುಗಳಿಗೆ ಪರಿಪರಿಯಾಗಿ 
ತಿಳಿಯ ಹೇಳಿದೆ 

ಪ್ರೀತಿಯ ಮಾತಿಂದ 

ಸಂತೈಸಲು ನೋಡಿದೆ 

ಅವು ನನ್ನನ್ನು ಧಿಕ್ಕರಿಸಿದವು 


ಅಹಂಕಾರದ ಗಾಯಗಳವು 
ಇನ್ನಷ್ಟು ಹೊತ್ತಿಕೊಂಡು ಉರಿದವು 
ಅವಮಾನದ ಗಾಯಗಳವು 
ಮತ್ತಷ್ಟು ಕೀವು ಸುರಿಸಿದವು 


ಇವತ್ತು ನಿರ್ಧರಿಸಿದ್ದೇನೆ 

ಆ ಸೂರ್ಯನನ್ನು ಕೇಳಿಯೇ ಬಿಡುತ್ತೇನೆ 
ಅವನು ನನ್ನ ಗಾಯಗಳನ್ನು 
ಒಣಗಿಸಬಹುದು 


ನಾಳೆ ಚಂದ್ರನ ಮೊರೆ ಹೋಗುತ್ತೇನೆ 
ಅವನು ಅಳಿದುಳಿದ 
ಕಲೆಗಳನ್ನೂ ಅಳಿಸಿಹಾಕಬಹುದು 


ರಾತ್ರಿಗಳು ಹಗಲುಗಳು 
ಹಗಲುಗಳು ರಾತ್ರಿಗಳು 
ಗಾಯಗಳು ಮಾಯಬಹುದು . 


೯೨/ಾಡು ಲಿಲ್ಲಿ ಹೂವುಗಳು 


ಎಷ್ಟೋ ವರ್ಷಗಳಿಂದ 
ಧ್ಯಾನದೊಳಗೆ 
ಲೀನವಾದಂತಿತ್ತು ಬೆಟ್ಟ. 


ನಾನು ಕುತೂಹಲದಿಂದ 
ಹತ್ತಿಹೋದೆ. ತುತ್ತ- 
ತುದಿಗೇರಿದಾಗ ಮೈ-ಮನ 
ಹಗುರಾದಂತೆ ಅನಿಸಿತು: 


ನೋವುಗಳು ತಂತಾನೆ 
ಕಳೆಚಿಕೊಂಡವು. 
ದುಃಖ ಹೆಬ್ಬಂಡೆಯಾಗಿ 
ಉರುಳಿಹೋಯಿತು. 


ಉಲ್ಲಾಸದ ನಗೆ ನಕ್ಕು 
ಹೂವು-ಹುಲ್ಲು ಪೊದೆಗಳಿಗೆ 
ಕೂಗಿ ಹೇಳಿದೆ- 

ನನಗೀಗ ಬದುಕುವ 
ಮನಸಾಗಿದೆ. 


ಬೆಟ್ಟ ಪಿಸುಗುಟ್ಟಿತು 


ನನಗೀಗ ಜ್ಞಾನೋದಯವಾಗಿದೆ. 


ಕಾಡುಲಿಲ್ಲಿ ಹೂವುಗಳು/೯ ೩. 


ನಮಿ" 


ಒಂದೂರಿನಲ್ಲಿ ಓನಮಿ 
ಎಂಬ ಮಲ್ಲನಿದ್ದ. 
ಕಣಕ್ಕಿಳಿಯಲು ಆತ ಸದಾ ಸಿದ್ದ. 


ಒಬ್ಬಿಬ್ಬರೆದುರಲ್ಲಿ 

ಎಲ್ಲರ ಒದ್ದು ಕೆಡವುತ್ತಿದ್ದ. 
ಒಟ್ಟಿನಲ್ಲಿ, ಗುಟ್ಟಿನಲಿ 

ಈತ ಗುರು ಮೀರುವ ಶೂರ 
ಮಂದಿಯೆಂದರೆ ಮಾತ್ರ 
ಕಂದಿಹೋಗುವ ಮೋರೆ 

ಜನ ನೆರೆದರೆಂದರೆ ಇನ್ನೂ ತೊಂದರೆ 
ಬಾಲರೆದುರೂ ಈತ ಅಧೀರ. 


ಹಲವು ಹತ್ತು ಸಲ ಕಾಳಗದಲ್ಲಿ 
'ಮಂದಿರೋಗ' ಮರುಕಳಿಸಿ ಕಣದಲ್ಲಿ 
ಎದುರಾಳಿಗಳಿಗೆ ಒಪ್ಪಿಸಿದ ಕಡಗ 
ನಗೆಪಾಟಲಿಗೀಡಾದ ಹುಡುಗ. 
ಇನ್ನಿಲ್ಲದಷ್ಟು ಸೋಲುಂಡು 
ಏನಾದರೂ ಮಾಡಲೇಬೇಕೆಂದು 
ಅಂದುಕೊಂಡು 

ಕಿರೀಟಿವ ಕನಸುತ್ತ ಹೊರಟ. 


ಹೀಗಿರುವಾಗ- 

ರೋಗದ ಭಾಗ್ಕವೋ, ಓನಮಿಯ 
ಯೋಗವೋ 

ಕಡಲತಡಿಯೊಳಗೆ ಪುಟ್ಟ ಗುಡಿಯೊಳಗೆ 
ಭಿಕುವೊಬ್ಬ ಬಂದಿಳಿದ 


*ರ್ಭುನ್‌ ಕಥೆಯ ಆಧಾರ-ಜಾಪಾನಿ ಭಾಷೆಯಲ್ಲಿ ಮಹಾಸಾಗರದಲ್ಲಿ ಏಳುವ ಭಾರಿ ಅಲೆಗಳಿಗೆ ಓನಮಿ ಎನ್ನುತ್ತಾರೆ. 


೯೪/ಾಡು ಲಲ್ಲಿ ಹೂವುಗಳು 


ಒನಮಿ ಓಡೋಡಿ ಬಂದು 
ನೀನೇ ಗತಿಯೆಂದು ಅಂದು 


ತನ್ನ ದುಃಖವನ್ನೆಲ್ಲ ತೋಡಿಕೊಂಡ. 


ಭಿಕ್ಷು ನುಡಿದ- 

ಒನಮಿಯಲ್ಲವೆ ನಿನ್ನ ಹೆಸರು? 
ಹೋಗು ಅಲೆಗಳನ್ನು ಆಲಿಸು 
ನೀನೇ ಅಲೆಗಳೆಂದು ಭಾವಿಸು 

ನಿನ್ನ ಕಿವಿಗಳನ್ನು ಅಲೆಗಳಲ್ಲಿ ಇಡು 
ನಿನ್ನನ್ನೇ ಅಲೆಗಳಲ್ಲಿ ಇಡು 
ನೀನೀಗ ಮಲ್ಲನಲ್ಲ 

ಮರೆತುಬಿಡು ಹಿಂದಿನದೆಲ್ಲ. 


ಆಕಾಶದೆತ್ತರ ಎದ್ದು 
ಎದುರಿಗಿರುವುದನ್ನೆಲ್ಲ ಒದ್ದು 
ನೀನಾಗು 

ಎಲ್ಲವನ್ನು ನಿನ್ನೊಳಗಿರಿಸಿಕೊಂಡು 
ನೀನು ಅದೇ ಆಗು 

ಅಲೆಗಳನ್ನು ಲಾಲಿಸು 
ಅಲೆಗಳನ್ನು ಪಾಲಿಸು 

ಹೋಗು ಹಿಂಬಾಲಿಸು. 


ಒನಮಿ ಅಲೆಗಳಿಗೆ 

ಗಾಳ ಹಾಕಿ ಕುಳಿತ 
ಯೋಚನೆಗಳು ಬಲೆ ಬೀಸಿ 
ಇವನನ್ನೆ ಹಿಡಿದವು. 


ಅಲೆಗಳನ್ನು ನೋಡಿದ 
ಅದರ ಹಿಂದೆ ಓಡಿದ 


ಕಾಡು ಲಿಲ್ಲಿ ಹೂವುಗಳು 


ಅಲೆಗಳನು ಕರೆದ. 


[ 


ಅಲೆಗಳು ಇವನನ್ನೆ ನೋಡಿದವು 


ಚುಕ್ಕಿಗಳು ಹೊಳದವು 
ರಾತ್ರಿಗಳು ಸವೆದವು 
ಹಗಲುಗಳು ಉರಿದವು 
ಮುಂಗಾರುಗಳು ಮುದುರಿದವು 
ಹಿಂಗಾರುಗಳು ಹಾರಿದವು 
ಯತುಗಳು ಬಾಡಿದವು 
ಮೋಡಗಳ ಹಿಂಡುಗಳು 
ಓನಮಿಯನ್ನೆ ನೋಡಿದವು 
ತಿರುಗಿ ತಿರುಗಿ ನೋಡಿದವು 
ನೋಡಿಯೇ ನೋಡಿದವು. 


ಓನಮಿ 

ಅಲೆಗಳನ್ನು ಧ್ಯಾನಿಸಿದ 
ಧ್ಯಾನಿಸಿದ, ಧ್ಯಾನಿಸಿದ.... 
ಅಲೆಯ ಹಾಗೆ ನಡುಗಿದ 
ಅಲೆಯೊಳಗೆ ಅಡಗಿದ 
ಅಲೆಗಳಿಗೆ ಕೊರಳಾದ 
ಅಲೆಗಳ ಬೆರಳಾದ 

ಕಣ್ಣಾದ, ಕಿವಿಯಾದ 
ಮೈಯಾದ, ಮನವಾದ 
ಅಲೆಯಲ್ಲೊಂದು ಅಲೆಯಾದ 


ಮತ್ತೊಂದು, ಮಗದೊಂದು 
ಇನ್ನೊಂದು ಅಲೆಯಾದ 


೯೬/ಾಡು ಲಿಲ್ಲಿ ಹೂವುಗಳು 


ಅಲೆಯಂತೆ ಕುಣಿದ 

ಆಕಾಶಕ್ಕೆ ನೆಗೆದ. 

ದೇವಾಲಯ ಮುಚ್ಚಿ ಹೋಯ್ತು 
ಬುದ್ದನ ಪ್ರತಿಮೆ ಕೊಚ್ಚಿ ಹೋಯ್ತು 
ಒಬ್ಬ ಸೂರ್ಯ ಕಡಲಲ್ಲಿದ್ದ 
ಮತ್ತೊಬ್ಬ ದಡದಲ್ಲಿದ್ದ 


ಬಒನಮಿ ದಡದಲ್ಲಿದ್ದ 
ಒನಮಿ ಧ್ಯಾನದಲ್ಲಿದ್ದ 
ಆ ದಿನವೆ ಓನಮಿ 
ಅಲ್ಲಿಂದ ಹೊರಟ 
ಕಣ್ಣೊಳಗೆ ಕಡಲಿತ್ತು 
ಬೆಳಕಿನದೆ ಮಾಟ. 


ಕಾಡುಲಿಲ್ಲಿ ಹೂವುಗಳು/೯2 


ಸತಿ ಹೋಗುವುದಿಲ್ಲ ...... 


ನಿನ್ನ ಪ್ರೀತಿಯನ್ನಷ್ಟೇ ಉಟ್ಟು 
ಹೊರಟು ನಿಂತಿದ್ದೇನೆ- 

ಇಗೋ ಹೊರಟಿ- 

ಎಲ್ಲವ ದಾಟಿ ಹೋಗಿಯೇ ಬಿಡುತ್ತೇನೆ 


ನೀ ಬಿಟ್ಟು ಹೋದ 
ತುಂಡು ನೆಲವನ್ನು 
ಉತ್ತು ಬಿತ್ತಿ 

ಫಸಲು ತೆಗೆಯುತ್ತೇನೆ 


ಚಳಿ-ಗಾಳಿಯೊಡನೆ ಗುದ್ದಾಡಿ 
ಕಲ್ಲುಗಳ ಜತೆಗೂಡಿ ಹಾಡಿ 
ಮೈಮರೆಯುತ್ತೇನೆ 


ಬಿಸಿಯಪ್ಪನನ್ನು ತಂಪಣ್ಣನನ್ನು 
ಒಬ್ಬರೆದುರಿಗೆ ಮತ್ತೊಬ್ಬರನ್ನು 
ಹೂಡಿ ಆಟ ನೋಡುತ್ತೇನೆ 


ದಿನಚರಿಯ ಪುಟಗಳಲಿ 
ಮಳ ಹನಿ, ಮಿಂಚು-ಗುಡುಗಿನ 
ಲೆಕ್ಕ ಬರೆದಿಡುತ್ತೇನೆ 


ಇರುವುದೊಂದೆ ನದಿ 
ಮೊಗೆದು ಮೊಗೆದು ..... 
ಇರುವುದೊಂದೆ ಬಾನು 
ಆಫ ಳದ. 
ಒಂದು ದಿನ ಸದ್ದಿಲ್ಲದೆ 
೯೮/ಾಡು ಲಲ್ಲಿ ಹೂವುಗಳು 


ಸರಿದು ಹೋಗುತ್ತೇನೆ. 


ಸತಿ ಹೋಗಬೇಡ ..... 
ನನ್ನ ಸಖಿಯಾಗು ಬಾ ಗೆಳತಿ 
ಅಂದ ಪ್ರೀತಿ ಶಿವನೊಡನೆ 
ನನ್ನ ಮರುಮದುವೆ, ಮನೆ 


ಕಾಡುಲಿಲ್ಲಿ ಹೂವುಗಳು 


೮೮ , ಫೆಬ್ರವರಿ ೩ 


ಕಾನ್ಬುರದ ಎಲ್ಲ ಬೀದಿಗಳಲ್ಲಿ 

ಎಲ್ಲ ಮನೆಗಳಲ್ಲಿ 

ಮನೆಯ ಮಾಳಿಗೆಯಲ್ಲಿ ಮೂರು 
ಹೆಣಗಳು ತೂಗಿದವು ನಿಶ್ಲಿಂತೆಯಲ್ಲಿ. 


ಗುಲಾಬಿಯಷ್ಟೇ ಮೃದು ಮನಸಿನ 
ಜೀವಿಗಳು ಸಾವಿನಲ್ಲೂ 

ನೋವಿನ ಮುಖವನ್ನೇ ಹೊತ್ತಿದ್ದವು. 
ಮದುವೆಯ ಮಾರುಕಟ್ಟೆಯಲ್ಲಿ 
ಬಿಕರಿಯಾಗದ ಜೀವಗಳು 

ಕುಲ, ಗೋತ್ರ, ದೇವರು, ಧರ್ಮ 
ಬಂಧು ಬಳಗದ ಸಮ್ಮುಖದಲ್ಲೆ 
ನೇಣಿಗೇರಿದ್ದವು. 


ಜಗತ್ತಿನ ತಂದೆ ತಾಯಿಯರು 
ಅಚ್ಚರಿಯಿಂದ, ಭಯದಿಂದ 
ನೋಡಿದರು. ತಂತಮ್ಮ 
ಮಕ್ಕಳ ಮುಖವೆ 
ಕಂಡಂತಾಗಿ ಹೌಹಾರಿದರು. 


ಕೆಲವು ಎದೆಗಳು ಬಾರವಾದವು 
ಹಲವು ಕಣ್ಣುಗಳು ನೀರಾದವು 
ಒಂದಷ್ಟು ತುಟಿಗಳು 
ಲೊಚಗುಟ್ಟಿ ಸುಮ್ಮನಾದವು. 


ಆದಿನ ಕಾನ್ಪುರದ 
ಎಲ್ಲ ಬೀದಿಗಳಲ್ಲಿ 


೧೦೦]ಾಡು ಲಿಲ್ಲಿ ಹೂವುಗಳು 


ಎಲ್ಲ ಮನೆಗಳಲ್ಲಿ 
ಹೆಣಗಳದ್ದೆ ವಾಸನೆ 
ಎಲ್ಲ ನಿರುಮ್ಮಳ 
ಅದನ್ನೆ ಉಸಿರಾಡಿದರು. 


(ಹೆತ್ತವರು ವರದಕ್ಷಿಣೆ ತೆರುವುದನ್ನು ತಪ್ಪಿಸಲು ನೇಣು ಹಾಕಿಕೊಂಡ ಕಾನ್ಬುರದ ಮಮತಾ, ಪೂನಂ, ಅಲಕಾ 
ಸಹೋದರಿಯರು ಬರೆಸಿದ ಕವನ) 


ಕಾಡು ಲಿಲ್ಲಿ ಹೂವುಗಳು/ದ೦೧ 


ಧಿಕ್ಕರಿಸುತ್ತೇನೆ 


ನಿನ್ನ ಸಿಟ್ಟು ಸೆಡವುಗಳನ್ನು 
ಧಿಕ್ಕರಿಸುತ್ತೇನೆ. 


ನಿನ್ನ ಪಂಜಿನಂತಹ ಕೈಗಳು 
ಸುಕೋಮಲ ಹೂಗಳನ್ನು 
ಹೊಸಕಿ ಹಾಕುವುದನ್ನೂ 

ನಿನ್ನ ಕೆಂಡದಂತಹ ಕಣ್ಣುಗಳು 
ಕೋಗಿಲೆಯ ಹಾಡುಗಳನ್ನು 
ನಿಷ್ಕರುಣೆಯಿಂದ ಸುಡುವುದನ್ನೂ 
ಧಿಕ್ಕರಿಸುತ್ತೇನೆ. 


ನೀನು ಮೈಯೆಲ್ಲಾ 

ಕಿಡಿಯಾಗಿರುವ ತನಕ 

ಈ ಚೈತನ್ಮಮಯವಾದ 

ಕಾಡನ್ನು ಪ್ರವೇಶಿಸಲು ನಿಷೇಧವಿದೆ. 


ನಿನ್ನ ಕ್ರೌರ್ಯ, ಆಕ್ರೋಶಗಳನ್ನು 
ಧಿಕ್ಕರಿಸುತ್ತೇನೆ. 


ನಿನ್ನ ಸಾವಿರ ಸಾವಿರ 

ನದಿಗಳಲ್ಲಿ ಬಂದೂಕಿನ 
ಅಲೆಗಳು ತೇಲುವುದನ್ನೂ 
ಪುಟಿಯುವ ಮೀನುಗಳ ಬದಲ 
ಗುಂಡುಗಳು ಹಾರಾಡುವುದನ್ನೂ 
ಒಕುಳಿಯ ಬದಲು 

ನೆತ್ತರು ಹರಿಯುವುದನ್ನೂ 
ಧಿಕ್ಕರಿಸುತ್ತೇನೆ. 
೧೦೨1/ಾಡು ಲಿಲ್ಲಿ ಹೂವುಗಳು 


ನೀನು ಮೈಯೆಲ್ಲಾ 
ಬಂದೂಕಾಗಿರುವ ತನಕ 

ಈ ಪ್ರೇಮಮಯ 
ಸಮುದ್ರವನ್ನು ಪ್ರವೇಶಿಸಲು 


ನಿಷೇಧವಿದೆ 


ನಿನ್ನನ್ನು ಒಪ್ಪಿಕೊಳ್ಳುವುದೆಂದರೆ 
ಈ ನೆಲದ ಒಡಲಿಂದ 

ಕೇವಲ ಜ್ವಾಲಾಮುಖಿಗಳನ್ನೇ 
ಅಗೆಯಬೇಕು. 

ತಂಪಾದ ಕಾಡುಗಳನ್ನೂ 
ತಣ್ಣನೆಯ ನದಿಗಳನ್ನೂ 
ನಿರಾಕರಿಸಬೇಕು. 


ನಿನ್ನನ್ನು ಒಪ್ಪಿಕೊಳ್ಳಬೇಕೆಂದರೆ 
ಆ ಆಕಾಶದ ಒಡಲಲ್ಲಿ 
ಕೇವಲ ಸುಡುವ 
ಸೂರ್ಯರನ್ನೆ ಎಣಿಸಬೇಕು 
ತಣ್ಣನೆಯ ಮೋಡಗಳನ್ನೂ 
ತಂಪಾದ ಚಂದ್ರರನ್ನೂ 
ನಿರಾಕರಿಸಬೇಕು. 


ಜ್ವಾಲಾಮುಖಿಯೇ ಆಗಲಿ 
ಸೂರ್ಯನೇ ಆಗಲಿ 
ಸಿಟ್ಟಿನಿಂದ, ಆಕ್ರೋಶದಿಂದ 


ಯಾರನ್ನೂ ಸುಟ್ಟ ದಾಖಲೆಗಳಿಲ್ಲ. 


ನೀನು ಭೂಮಿಯ-ಆಕಾಶದ 
ನಿಯಮಗಳನ್ನು ಮೀರಲಾರೆ. 


ಕಾಡುಲಿಲ್ಲಿ ಹೂವುಗಳು/೧೦೩ 


ಮಳೆ 


ಮಳೆ ಎಂದರೆ 
ಮೋಡ ಮಿಂಚು 
ಗುಡುಗು ಸಿಡಿಲು. 


ಮಳೆ ಎಂದರೆ 
ಹಳ್ಳ ಕೊಳ್ಳ 
ನದಿ ಹೊಳೆ. 


ಮಳೆ ಎಂದರೆ 
ಚಹಾ ಚುರುಮುರಿ 
ಕಂಬಳಿ ಕೊಡೆ. 


ಮಳೆ ಎಂದರೆ 
ಸೋರುವ ಸೂರು 
ಮುರಿದ ಚಾವಣಿ. 


ಮಳೆ ಎಂದರೆ 
ಬುಡ ಕಡಿದ ಮರ 
ಉದುರಿದ ಹೂವು ಎಲೆ. 


ಮಳೆ ಎಂದರೆ ಬೆಳೆ 
ಮಳೆ ಎಂದರೆ ಹೊಳೆ 
ಮಳೆ ಎಂದರೆ ಕಳೆ. 


ಮಳೆ ಎಂದರೆ 
ನನ್ನೊಳಗಿರುವ 

ನಿನ್ನ ಪ್ರೀತಿಯ ಹಾಗೆ. 
ಕನಸು ಕಾಮನಬಿಲ್ಲು- 
ಮುಗಿದ ಬೇಸಿಗೆ. 
೧೦೪/ಾಡು ಲಲ್ಲಿ ಹೂವುಗಳು 


ಮಳೆ ಬರಲಿ..... 

ಆದರೆ 

ಹಸಿರು ಹೊಲಗದ್ದೆಗಳೆನ್ನೂ 
ರೈತರ ಸುಖಿ ನಿದ್ದೆಗಳನ್ನೂ 
ಕಸಿದುಕೊಳ್ಳದಿರಲಿ. 


ಮಳೆ ಬರಲಿ..... 

ಆದರೆ 

ಹುಲ್ಲಿನ ಛಾವಣಿಗಳನ್ನೂ 
ಮಣ್ಣಿನ ಗೋಡೆಗಳನ್ನೂ 


[ao] 


ಕೆಡವಿ ಹಾಕದಿರಲಿ. 


ಇರಲೊಂದು ಪುಟ್ಟ ಮನೆ 
ಹೊದೆಯಲು ಬೆಚ್ಚನೆಯ 
ಕಂಬಳಿ ಎಲ್ಲರಿಗೂ ಸಿಗಲಿ. 


ನೊಂದ ಬಯಲುಗಳಿಗೆ 
ಬೆಂದ ಬೆಟ್ಟಗಳಿಗೆ 
ಬಾಯಾರಿದ ಕೆರೆ ಬಾವಿ 
ಹಳ್ಳ ಕೊಳ್ಳಗಳಿಗೆ- 
ಬರಲಿ ಮಳೆ ಬರಲಿ. 


'ಧೋ' ಎಂದು ಸುರಿದು 
ಹೊರಟು ನಿಂತಾಗ 
ನೆಲ-ಮುಗಿಲು ನಗಲಿ 
ಏಳು 'ಬಣ್ಣಗಳಲ್ಲಿ. 


" ಕಾಡುಲಿಲ್ಲಿ ಹೂವುಗಳು/೧೦೫ 


ವಿಮರ್ಶ 


ನೀನು ನಿಂತ ನೆಲವನ್ನು 
ನಂದನವನವೆಂದೂ 
ಕೂತ ಬಂಡೆಯನ್ನು 
ಐರಾವತವೆಂದೂ 
ನಡೆದಾಡಿದ ಬಂಗಿ 
ನಟರಾಜನದೆಂದೂ 
ಒಪ್ಪಿಕೊಳ್ಳಲು 
ನನ್ನಿಂದ ಆಗೊಲ್ಲ. 


ನೀನು ಮೋಜಿಗಾಗಿ 
ನದಿಯನ್ನು ಈಜಿದ್ದನ್ನು 
ಸಮುದ್ರ ದಾಟಿದಷ್ಟು 
ಸೋಜಿಗದಿಂದ ನೋಡಲು 
ನನ್ನಿಂದ ಆಗೊಲ್ಲ. 


ನೀಮ ಮೂಸಿದ್ದು 
ಮಂದಾರವೆಂದೂ 
ಪೂಸಿದ್ದು ಶ್ರೀಗಂಧವೆಂದೂ 
ಸಾಬೀತು ಮಾಡಲು 
ನನ್ನಿಂದ ಆಗೊಲ್ಲ. 


ನೀನು ಗೆರೆ ಎಳೆದದ್ದೆ 
ರಂಗೋಲೆಯೆಂದು 

ಸುತ್ತಿದ ಸೊನ್ನೆಯೆ 
ಸೂರ್ಯನೆಂದು ಸಂಭ್ರಮಿಸಲು 
ನನ್ನಿಂದ ಆಗೊಲ್ಲ. 


೧೦೬/ಾಡು ಲಿಲ್ಲಿ ಹೂವುಗಳು 


ನಿಜ ಹೇಳಬೇಕೆಂದರೆ 
ನನಗೆ ಬೆಳಕಿನ ಬಗ್ಗೆ 
ವ್ಯಾಮೋಹವಾಗಲಿ 
ಕತ್ತಲೆಯ ಬಗ್ಗೆ 
ಕನಿಕರವಾಗಲಿ ಇಲ್ಲ. 


ನನ್ನ ತೋಟದಲ್ಲಿ 
ನೂರಾರು ಬಣ್ಣದ ಹೂಗಳಿವೆ . 
ಮಾವಿನ ಮರದ 

ಜೊತೆ ಜೊತೆಗೆ 

ಬೇವಿನ ಮರಗಳೂ ಇವೆ. 
ಹಾಗಲ ಹಾಗೂ ಸಿಹಿಗುಂಬಳ 
ಒಂದೇ ಚಪ್ಪರವನ್ನು 

ತೆಬ್ಬಿ ನಿಂತಿವೆ. 


ಕೆಲವರನ್ನು ಬೆಟ್ಟಿ ಹತ್ತಿಸಿದ್ದರೆ 
ಅನುರಾಗದಿಂದಲ್ಲ 
ಹಲವರನ್ನು ಕಂದಕಕ್ಕೆ 
ಮೂಕಿದ್ದರೆ ಆಕಸ್ಮಿಕವೂ ಅಲ್ಲ! 


ನಮ್ಮ ಕ್ರೀಡಾಪಟುಗಳು 
ಜಿಂಕೆಯಿಂದ 

ಓಟದ ಪಾಠ ಕಲಿತುಕೊಳ್ಳಲಿಲ್ಲ. 
ಮರಿಮೀನುಗಳನ್ನು 
ಗುರುವೆಂದು ಒಪ್ಪಿಕೊಳ್ಳ ೮೭ 
ಆನೆಯಿಂದ ಭಾರ ಎತ್ತುವ 

ಕಲೆ ಕರಗತಗೊಳಿಸಿಕೊಳ್ಳಲಿಲ್ಲ. 
ಹಾಗಾಗಿ ಸಿಯೋಲ್‌ನಲ್ಲಿ 
ಒಂದೂ ಪದಕ ಸಿಗಲಿಲ್ಲ. 


೨. ಅಲಂಕರಿಸಿವೆ 


ಸೂರ್ಯ ಪ್ರತಿದಿನ ಕಡಲಲ್ಲಿ 
ಹನ್ನೆರಡು ತಾಸಿನ ಈಜಿನ 

ಅಭ್ಯಾಸ ನಡೆಸಿದ್ದಾನೆ. 

ಚಂದ್ರ ಮೈಲಿಗಟ್ಟಲೆ ಓಡಿದರೂ 
ದಣಿಯದೆ ನಸುನಗುತ್ತಾನೆ. 

ಕೋಟಿ ವರುಷಗಳಿಂದ 

ಈಜು ಮತ್ತು ಓಟದ ದಾಖಲೆಗಳು 
ಸೂರ್ಯಚಂದ್ರರ ಹೆಸರಿನಲ್ಲೆ ಇವೆ. 
ಇಬ್ಬರೂ ಸೇರಿ ಸಂಪಾದಿಸಿದ 
ಪದಕಗಳು ಆಕಾಶದ 
ಗೋಡೆಗಳನ್ನು ಅಲಂಕರಿಸಿವೆ. 


೧೦೮/ಾಡು ಲಿಲ್ಲಿ ಹೂವುಗಳು 


೩ಒ.ಬೆನ್‌ ಜಾನ್ಸನ್‌ಗೆ 


ನಿನ್ನೊಳಗೊಂದು ಚಿರತೆಯಿತ್ತು 
ನಿನಗದು ಪದಕ ತಂದುಕೊಟ್ಟಿತು. 
ನಿನ್ನೊಳಗೊಂದು ನರಿಯೂ ಇತ್ತು 
ಅದು ನಿನ್ನನ್ನೆ ತಿಂದು ತೇಗಿತು. 


೪.ಸಲ್ಲುವುದಿಲ್ಲ 


ಅದೆಷ್ಟೋ ಯೋಜನಗಳನ್ನು 
ದಾಟಿ ಬರುವ ಹಕ್ಕಿಗಳನ್ನು 
ಯಾರೂ ಹೂಮಾಲೆ ಹಾಕಿ 
ಬರಮಾಡಿಕೊಳ್ಳುವುದಿಲ್ಲ. 
ಸಪ್ತಮದಲ್ಲಿ ಹಾಡಿದರೂ 
ಕೋಗಿಲೆಗೆ ಯಾರೂ 

ಶಾಲು ಹೊದಿಸಿ ಸನ್ಮಾನಿಸುವುದಿಲ್ಲ 
ಹುಲ್ಲು-ಕಡ್ಡಿ ಹೆಕ್ಕಿ ಹೆಣೆದ 
ಗುಬ್ಬಿಯ ಗೂಡಿಗೆ 

ಯಾರೂ ಪ್ರಶಸ್ತಿ ನೀಡುವುದಿಲ್ಲ. 


ಅದು ಯಾವತ್ತೂ ಹಾಗೆ..... 
ಸಲ್ಲಬೇಕಾದವರಿಗೆ 
ಪದಕಗಳು, ಪದವಿಗಳು, 
ಪ್ರಶಸ್ಸಿಗಳು ಸಲ್ಲುವುದಿಲ್ಲ. 


(೧೯೮೮ರಲ್ಲಿ ಸ್ಕೋಲ್‌ನಲ್ಲಿ ನಡೆದ ಒಲಂಪಿಕ್ಸ್‌ ಕ್ರೀಡಾಕೂಟದ ನೆನಪಿನಲ್ಲಿ ಬರೆದ ಕವನಗಳು) 


ಪಂಜಾಬಿಗ ಪ್ರೀತಿ 


ಗಂಗ ತುಂಗ ಯಮುನಾ ಗೋದಾವರಿ 
ನದಿಗಳೆಲ್ಲವನ್ನು ನಾನು ಪ್ರೀತಿಸುತ್ತೇನೆ 
ಬಿಯಾಸ್‌ ನದಿಯೆ 

ನಿನ್ನನ್ನು ಹೆಚ್ಚು ಪ್ರೀತಿಸುತ್ತೇನೆ 


ನಾನು ಹಡೆದ ಧರ್ಮಗಳನ್ನೂ 

ಸಾಕಿ ಸಲಹಿದ ದೇವರುಗಳನ್ನೂ 
ಗೌರವಿಸಿದ್ದೇನೆ. 

ಸಿಖ್‌ ಧರ್ಮವೇ ಗುರುಗ್ರಂಥ ಸಾಹೇಒಬನೇ 
ನಿನಗೂ ತಲೆಬಾಗುತ್ತೇನೆ. 


ಒಮ್ಮೆ ನಿನ್ನ ಕೈಯಲ್ಲಿ ಬಂದೂಕಿತ್ತು 
ಎಂಬುದನ್ನು ಮರೆತುಬಿಡುತ್ತೇನೆ. 
ನೀನು ಮೂಡಿಸಿದ ರಕ್ತದ ಕಲೆಗಳನ್ನು 
ಯಾವತ್ತಿಗೂ ಅಳಿಸಿಹಾಕುತ್ತೇನೆ. 


ಗಾಯಗೊಂಡ ಮರಿಹಕ್ಕಿಯೇ 
ನನ್ನ ಬೆಚ್ಚನೆಯ ಗೂಡಿಗೆ 
ನಿನ್ನನ್ನು ಮರಳಿ ಒಯ್ಕುತ್ತೇನೆ. 


ಬಿಸಾಡಿ ಹೋದ ಮರಿಮೀನೇ 
ತಣ್ಣನೆಯ ನದಿಗಳ ನಾಡಿಗೆ 
ನಿನ್ನನ್ನು ಮರಳಿ ಒಯ್ಕುತ್ತೇನೆ. 


ಸಿಡಿಲು-ಗುಡುಗಿನ ಆಕಾಶರಾಯನೆ 
ಕೇಳು- 


೧೧೦ಗಔಾಡು ಲಿಲ್ಲಿ ಹೂವುಗಳು 


ಹೇಳು- 

ಮತ್ತೆ ಮಳೆ ಬರುವುದೇ? 
ಸುಡುವ ಈ ನೆಲದೊಳಗೆ 
ಹೊಳೆ ಹರಿವುದೆ? 


ಕಾಡು ಲಲ್ಲಿ ಹೂವುಗಳು/ದದದಿ 


ನೀನೆಂಬುದಿಲ್ಲದಿದ್ದರೆ..... 
ನಾನೆಂಬುದೂ ಇಲ್ಲ 


ನೀನೆಂಬುದಿಲ್ಲದಿದ್ದರೆ 
ನಾನೆಂಬುದೂ ಇಲ್ಲ. 

ಗಿಡ ಮರ ಹೂಗಳಿಲ್ಲ. 

ಹಕ್ಕಿ ಹಾಡು, ಗೂಡುಗಳಿಲ್ಲ. 
ಕತ್ತಲ ತೊಡೆಯುವ ಸೂರ್ಯ 
ಕಲ್ಮಶಗಳನ್ನು ತೊಳೆಯುವ ನದಿ 
ಜಗತ್ತೆ ಅತ್ತಂತೆ ಕಾಣಿಸಿಸುವ ಮಳೆ 
ಜಗತ್ತೆ ನಕ್ಕಂತೆ ಕಾಣಿಸುವ 
ಬೆಳದಿಂಗಳು, ಯಾವುದೂ ಇಲ್ಲ. 


ನೀನೆಂಬುದಿಲ್ಲದಿದ್ದರೆ 
ನಾನೆಂಬುದೂ ಇಲ್ಲ. 
ಮೆಟ್ಟಿದರೂ ಮಿಡುಕದ ನೆಲ 
ಮಿಂಚಿ ಮಳೆಗರೆವ ಮುಗಿಲು 
ತಗ್ಗದ, ಬಗ್ಗದ, ಜಗ್ಗದ 
ಬೆಟ್ಟಗಳ ಸಾಲು 
ರಂಕರಿಸುವ ದುಂಬಿ 
ನಿಟ್ಟುಸಿರಿಡುವ ಗಾಳಿ 

ಹರ್ಷ ತುಂಬಿದ ಹಗಲು 
ವಿಷಾದ ಸೂಸುವ ಇರುಳು 
ಯಾವುವೂ ಇಲ್ಲ. 


ನೀನೆಂಬುದಿಲ್ಲದಿದ್ದರೆ 
ನಾನೆಂಬುದೂ ಇಲ್ಲ. 
ಪಂಜಗಳಿದ್ದೂ ಪಂಜರದೊಳಗೆ 


ಬಂದಿಯಾದ ಸಿಂಹ 
ನರ್ತನವೆಂದರೇನು ಎಂದು 
ಕೇಳುವ ನವಿಲು 

ಕಾಡಿನ ಜಾಡರಿಯದ ಜಿಂಕೆ 
ಹಾರಲು ಹಿಂಜರಿಯುವ ಹಕ್ಕಿ 
ಯಾವುದೂ ಇಲ್ಲ. 


ನೀನೆಂಬುದಿಲ್ಲದಿದ್ದರೆ 
ನಾನೆಂಬುದೂ ಇಲ್ಲ. 
ಚಿಂದಿ ಆಯುವ ಹುಡುಗ 
ಹೂಮಾರುವ ಹುಡುಗಿ 
ಕಳ್ಳ, ಕದೀಮ, ಕಲಾವಿದ, 
ಠೇಂಕರಿಸುವ ರಾಜಕಾರಣಿ 
ಹೂಂಕರಿಸುವ ಉಗ್ರಗಾಮಿ 
ಯಾರ್ಮಾರೂ ಇಲ್ಲ. 


ನೀನೆಂಬುದಿಲ್ಲದಿದ್ದರೆ 
'ನಾನೆಂಬುದೂ ಇಲ್ಲ. 
ನೇಣಿಗೇರಿದ ನಿರುದ್ಕೋಗಿ 
ಪ್ರೀತಿಸಿ ಕೈಕೊಟ್ಟ ಪ್ರೇಮಿ 
ಹೆತ್ತು ಬಿಸಾಡಿಹೋದ ತಾಯಿ 
ವರದಕ್ಷಿಣೆ, ಸೀಮೆಎಣ್ಣೆ, 
ಕೋರ್ಟು, ಕಛೇರಿ, 
ಜಾಮೀನೂ ಜೈಲು 
ಯಾವುದೂ ಇಲ್ಲ. 


ನೀನೆಂಬುದಿಲ್ಲದಿದ್ದರೆ 
ನಾನೆಂಬುದೂ ಇಲ್ಲ. 
ನೀರಿಲ್ಲದ ನಲ್ಲಿ 
ಕೈಕೊಡುವ ಕರೆಂಟು 


ಕಾಡು ಲಿಲ್ಲಿ ಹೂವುಗಳು/೧೧೩ 


ಸ್ಲೋಗನ್ನು 
ಸಾರಾಯಿ, ತುರಾಯಿ 
ಯಾವುದೂ ಇಲ್ಲ. 


ನೀನೆಂಬುದಿಲ್ಲದಿದ್ದರೆ 
ನಾನೆಂಬುದೂ ಇಲ್ಲ. 
ಮಸೀದಿ, ಮಠ, ಮುಷ್ಕರ 
ಮೆರವಣಿಗೆಗಳಿಲ್ಲ. 
ಭಾಷಣ, ಭರವಸೆ 
ಪ್ರಣಾಳಿಕೆಗಳಿಲ್ಲ. 

ಗಡಿ, ಗನ್ನು 

ಅಪಘಾತ, ಅಣುಬಾಂಬು 
ಯಾವುದೂ ಇಲ್ಲ. 


ನೀನೆಂಬುದಿಲ್ಲದಿದ್ದರೆ 

ನಾನೆಂಬುದೂ ಇಲ್ಲ. 

ದುಃಖ, ದುಗುಡ, ದುಮ್ಮಾನವಿಲ್ಲ. 
ಆಸೆ, ಅಕ್ಕರೆ, ಅಹಂಕಾರಗಳಿಲ್ಲ. 
ಆತ್ಮನೂ ಇಲ್ಲ, ಪರಮಾತ್ಮನೂ ಇಲ್ಲ. 
ಧ್ಯಾನ, ಮೋಕ್ಸ, ಮರಣ, 

ಸಮಾಧಿ, ಸ್ಮಾರಕಗಳಿಲ್ಲ. 

ಅಣುವೂ ಇಲ್ಲ 

ಬ್ರಹ್ಮಾಂಡವೂ ಇಲ್ಲ. 


ps 


ನಾನು-ನೀನು ' 
ಏನೇನೂ ಅಲ್ಲ. 


೧೧೪ಗಾಡು ಲಿಲ್ಲಿ ಹೂವುಗಳು 


ಮೌನದ ಗಂಟೆ 


(ಭಾರತದಿಂದ ಗಡೀಪಾರು ಮಾಡಲ್ಪಟ್ಟ ಬೌದ್ದಧರ್ಮ ಚೀನಾ , ಜಾಪಾನುಗಳಿಗೆ ವಲಸೆ ಹೋಗಿ ಕ್ರಮೇಣ ಅಲ್ಲಿ 
ಕವಲೊಡೆದ ಶಾಖೆಗಳಲ್ಲಿ ಪ್ರಮುಖವಾದ ಶಾಖೆಯೆ 'ರನ್‌.' ಶೊಯ್‌ಚಿ ಒಬ್ಬ ರನ್‌ ಧರ್ಮಗುರು . ಆತ ತನ್ನ 
ಶಿಷ್ಯರಿಗೆ ಸೂತ್ರಗಳ ಪಠಣ ಕೈಬಿಟ್ಟು ಕೇವಲ ಧ್ಯಾನದಲ್ಲಿ ನಿರತರಾಗುವಂತೆ ಆದೇಶ ನೀಡುತ್ತಾನೆ. ದೇವಾಲಯ ಹಗಲು 
ರಾತ್ರಿಯ ಪರಿವೆಯಿಲ್ಲದೆ ಮೌನದಲ್ಲಿ ಮುಳುಗುತ್ತದೆ. ಅದೊಂದು ದಿನ ಇದ್ದಕ್ಕಿದ್ದ ಹಾಗೆ ದೇವಾಲಯದಿಂದ 
ಸೂತ್ರಗಳ ಪಠಣ ಕೇಳಿ ಬರುತ್ತದೆ . ಗುರುವಿನ ಮರಣವಾರ್ತೆ ಆ ಮೂಲಕ ಎಲ್ಲೆಡೆ ಬಿತ್ತರಗೊಳ್ಳುತ್ತದೆ .) 


ಅದೊಂದು ದಿನ ಶೋೊಯ್‌ಚಿ 


ಗಂಟೆಗಳಿಗೆ ಮೊಳಗಿದ್ದು ಸಾಕು ಅಂದ 
ತಾಳಗಳಿಗೆ ಕುಣಿದದ್ದು ಸಾಕು ಅಂದ 
ಮಂತ್ರಗಳಿಗೆ ಪಠಿಸಿದ್ದು ಸಾಕು ಅಂದ. 


ಗಂಟೆಗಳಿಗೆ ಒಂದು ಚಣ ಗಾಬರಿಯಾಯಿತು 
ತಾಳಗಳು ಕುಣಿತದ ಮಧ್ಯೆ ಕೆರಳಿ ನಿಂತವು 
ಮಂತ್ರಗಳು ಮುಖ ಊದಿಸಿಕೊಂಡವು 
ಶಿಷ್ಕರು ತಳಮಳಿಸಿದರು. | 


೫ 
ಇದೀಗ ಶೊಯ್‌ಚಿ ಎಲ್ಲರಿಗೂ 
ಧ್ಯಾನಿಸಲು ಹೇಳಿದ. 


ಇಷ್ಟಾನಿಷ್ಟವನೆಲ್ಲ ಮೆಟ್ಟಿ 
ಗಂಟೆಗಳು ಗರಬಡಿದು ನಿಂತವು 
ತಾಳಗಳು ತಲ್ಲೀನವಾದವು 
ಮಂತ್ರಗಳು ಮಗ್ಗವಾದವು 
ದೇವಾಲಯ ಧ್ಯಾನಸ್ತವಾಯಿತು. 


ಶಿಷ್ಕರು- 
ಬುದ್ದನನ್ನೊಮ್ಮೆ ನೋಡಿದರು 


ಕಾಡು ಲಿಲ್ಲಿ ಹೂವುಗಳು/೧೧% 


ಮುಗುಳುನಗೆಯನ್ನೂ ನೋಡಿದರು 
ಧ್ಯಾನದಲ್ಲಿ ಮುಳುಗಿದರು. 


೩. 
'ಧ್ಯಾನಿಸಿ' ಅಂದದ್ದು 

ಅಲ್ಲೇ ಭುಸುಗುಡುತ್ತಾ 
ಅಡ್ಡಾಡುತ್ತಿದ್ದ ಸೂರ್ಯನ 
ಕಿವಿಗೂ ಬಿತ್ತು. 
ಅಗ್ಗಿಪರ್ವತದೊಳಗೊಂದು 
ಅಂತರ್ಗಾಮಿ ನದಿ 

ತಣ್ಣಗೆ ಹರಿದು ಹೋಯಿತು. 


'ಧ್ಯಾನಿಸಿ' ಅಂದದ್ದು 

ಅಲ್ಲೇ ಚಿನ್ನಾಟವಾಡುತ್ತಿದ್ದ 
ಮರಿಮೋಡಗಳ ಹಿಂಡಿಗೂ ತಟ್ಟಿತು 
ಮಿಂಚಿನ ಸೆಳಕೊಂದು 

ಮೆರೆದು ಮರೆಯಾಯಿತು. 


ಹೀಚು, ಮೊಗ್ಗು, ಹೂವು, ಹಣ್ಣು 
ಕೆಂಪೆಲೆ, ಹಸಿರೆಲೆ, ಹಣ್ಣೆಲೆಗಳ 
ಲೆಕ್ಕಾಚಾರದಲ್ಲಿ ಮಗ್ಗವಾಗಿದ್ದ 
ಹೆಮ್ಮರಗಳಿಗೆ ಗಾಳಿಗಿವಿಯೂದಿ 
'ಧ್ಯಾನಿಸಿ' ಅಂತು. 

ಅತ್ತಿಂದಿತ್ತ ಹೊಯ್ದಾಡಿ 
ಧ್ಯಾನಕ್ಕೆ ಶರಣಾಯಿತು. 


ಧುಮುಧುಮು ಎಂದು 
ಧುಮುಗುಡುತ್ತಾ ಧುಮ್ಮಿಕ್ಕಿ 
ಹರಿಯುತ್ತಿದ್ದ ನದಿಯ 
ಎದೆ ಸುಳಿಯೊಳಗೆ 


೧೧೬/ಕಾಡು ಲಿಲ್ಲಿ ಹೂವುಗಳು 


ದನಿಯೊಂದು ಚಿಮ್ಮಿ 
ತಡೆದು ನಿಲ್ಲಿಸಿತು. 


ಚಂದ್ರ ಓಡೋಡಿ ಬಂದು 
ಇರುಳ ಮನೆಗೆ ದೀಪ ಹಚ್ಚಿದ 
ಬೆಳಕು ಸಾಲದು 

ಎಂದು ಅವನಿಗೂ ಅನ್ನಿಸಿತು. 


ದುಂಬಿಯು ದರುಂಕಾರದ ಹಾಗೆ 
ಹಕ್ಕಿಯ ಹಾಡಿನ ಹಾಗೆ 
ಹೂವಿನ ಗಂಧದ ಹಾಗೆ 

ಧ್ಯಾನ ಎಲ್ಲರನ್ನೂ ತಬ್ಬುತ್ತಿತ್ತು 
ದಟ್ಟವಾಗುತ್ತಿತ್ತು. 


೪, 
ಅದೊಂದು ದಿನ ಶೂಯ್‌ಚಿ 
ಇನ್ನಿಲ್ಲವಾದ. 


ಸೂರ್ಯ ಬೆಂಕಿಯ ನಾಲಗೆ ತೆರೆದು 
ನದಿ ಧುಮ್ಮಿಕ್ಕಿ ನಡೆದು 
ಶೊಯ್‌ಚಿ ಇನ್ನಿಲ್ಲ ಎಂದು ಸಾರಿದವು. 


ಗಂಟೆಗಳು ಮೊಳಗತೊಡಗಿದವು 
ತಾಳಗಳು ಕುಣಿಯತೊಡಗಿದವು 
ಮಂತ್ರಗಳ ಗರ್ಜನೆ ಮುಗಿಲು ಮುಟ್ಟಿತು. 


ಯಾರಿಗೋ ಗೊತ್ತಾಯಿತು 
ಶೋಯ್‌ಚಿ ಇನ್ನಿಲ್ಲ 
ಎಲ್ಲರಿಗೂ ಗೊತ್ಸ್ಪಾಯಿತು- 
ಶೋಯ್‌ಚಿ ಇನ್ನಿಲ್ಲ 


ಕಾಡು ಲಿಲ್ಲಿ ಹೂವುಗಳು/೧೧೭ 


ಜಗತ್ತೇ ನುಡಿಯಿತು 
ಶೋಯ್‌ಚಿ ಇನ್ನಿಲ್ಲ 


೫. 

ಶಿಷ್ಠರು ನೋಡಿದರು: 
ಸದ್ದುಗದ್ದಲ ಸಂಭ್ರಮದಲ್ಲಿ 
ಕರಗುತ್ತಿದ್ದ 

ಬುದ್ಧನನ್ನು ನೋಡಿದರು 


ದುಂಬಿಯ ರುಂಕಾರದಲ್ಲಿ 
ಹಕ್ಕಿಯ ಹಾಡಿನಲ್ಲಿ 

ಹೂವಿನ ಪರಿಮಳದಲ್ಲಿ 
ಕರಗುತ್ತಿದ್ದ 

ಮುಗುಳುನಗೆಯನ್ನು ನೋಡಿದರು. 


ಧೂಪದ ಹೊಗೆ ಕಣ್ಣ 
ಕವಿಯುವ ತನಕ ನೋಡಿದರು. 


೧೧೮/ಾಡು ಲಿಲ್ಲಿ ಹೂವುಗಳು 


ಚಂದ್ರನನ್ನು ಕರೆಯಿರಿ ಭೂಮಿಗೆ 


ಪುಟ್ಟ ಮಕ್ಕಳು ಚಂದ್ರನನ್ನು 
ಕರೆಯುತ್ತಿದ್ದಾರೆ ಭೂಮಿಗೆ. 


ನಾನೂ ಮಗುವಾಗಿದ್ದಾಗ 
ಮೊಗ್ಗಿನಂತಹ ಬೆರಳುಗಳನ್ನು 
ಮಡಿಸಿ ಅರಳಿಸಿ 

ಚಂದ್ರನನ್ನು ಕರೆದಿದ್ದೆ ಭೂಮಿಗೆ. 


ನನ್ನ ತಮ್ಮಂದಿರು, ತಂಗಿ 
ಗೆಳೆಯ ಗೆಳತಿಯರು 
ಯಾರೆಲ್ಲ ಕರೆದಿದ್ದರು 
ಭೂಮಿಗೆ. 


ಗೂಡಲ್ಲಿ ಕಣ್ಣರಳಿಸಿ 

ಕೂತಿರುವ ಮರಿಹಕ್ಕಿ 

ನದಿಯೊಳಗೆ ಈಸುತ್ತಿರುವ 

ಮರಿ ಮೀನು, ಯಾರೆಲ್ಲ 
ಕರೆದಿದ್ದರು ಚಂದ್ರನನ್ನು ಭೂಮಿಗೆ. 


೨. 
ಅಂದು ತೊದಲು ನುಡಿಯುತ್ತಿದ್ದ 
ಮರಿಕೋಗಿಲೆ ಇಂದು 
ಪಂಚಮದಲ್ಲಿ ಹಾಡಿದೆ. 


ಅಂದು ನದಿಯೊಳಗೆ ಈಸುತ್ತಿದ್ದ 
ಮರಿ ಮೀನು ಇಂದು 
ಸಮುದ್ರವ ಸೇರಿದೆ. 


ಅಂದು ಚಂದ್ರನನ್ನು ಕರೆಯುತ್ತಿದ್ದ 
ನನ್ನ ಬೆರಳುಗಳು ಇಂದು 
ಭೂಗೋಳ , ವಿಜ್ಞಾನ ಪುಸ್ತಕಗಳ 
ಪುಟ ತಿರುವಿ ಒರಟಾಗಿವೆ. 


೩ 
ಮುಗಿಲು ಮುಟ್ಟಿ ನಿಂತಿರುವ ಹೆಮ್ಮರ 
ಮೊಳೆಕೆಯೊಡೆದ ದಿನಗಳನ್ನು 
ಮೆಲುಕು ಹಾಕುವ ಹಾಗೆ 

ನಾನೊಮ್ಮೆ ಹಿಂದಿರುಗಿ ನೋಡಲೆ? 


ಆಸೆ, ದುಃಖ, ಹರ್ಷ, ವಿಷಾದದ 
ಎಲೆಗಳನ್ನು ಕಳಚಿಕೊಂಡು 
ಧ್ಯಾನದಲ್ಲಿರುವಂತಿದೆ ಮರ 
ನೋಡಿಯೂ ಸುಮ್ಮನಿರಲೆ? 


ಕಂದಮ್ಮಗಳೆ..... 

ಕೇಕೆ ಹಾಕಿ ಕುಣಿಕುಣಿದು 
ಕರೆಯಿರಿ ಚಂದ್ರನನ್ನು ಭೂಮಿಗೆ 
ಹೂವಿನ ಹಾಗೆ ಬೆರಳುಗಳನ್ನು 
ಅರಳಿಸಿ ನೀವೇ 

ಕರೆಯಿರಿ ಚಂದ್ರನನ್ನು ಭೂಮಿಗೆ. 


ನಾನು ನಾನಿರುವಂತೆಯೇ' 
ನೋಡುವೆ ಒಂದು ಘಳಿಗೆ. 


೧೨೦ಗಾಡು ಲಿಲ್ಲಿ ಹೂವುಗಳು 


ಕನ್ನಡಿ ನನ್ನನ್ನು ನೋಡಿತು 


(ಮನ್‌ಗುರು ಚುಅಂಗ್‌ತ್ತು ಹೀಗೆ ಹೇಳುತ್ತಾನೆ : ಕನ್ನಡಿಯನ್ನು ನೋಡಿ- ಅದು ಏನನ್ನೂ ಸ್ವೀಕರಿಸುವುದಿಲ್ಲ, ಏನನ್ನೂ 


ತಿರಸ್ಕರಿಸುವುದಿಲ್ಲ. ಅದು ಏನಿದ್ದರೂ ಗ್ರಹಿಸುತ್ತದೆ) 
ಕನ್ನಡಿ ನನ್ನನ್ನು ನೋಡಿತು. 


ನನ್ನ ಕಣ್ಣಂಚಿನ ನೀರನ್ನೂ 

ನನ್ನ ತುಟಿಯಂಚಿನ ನಗೆಯನ್ನೂ 
ನನ್ನ ಕೆನ್ನೆಯಲ್ಲಿನ ಲಜ್ಞೆಯನ್ನೂ 
ಕನ್ನಡಿ ನೋಡಿತು. 


ನನ್ನ ಗಂಟಲೊಳಗಿನ ಮಾತನ್ನೂ 
ನನ್ನ ನಾಲಗೆಯೊಳಗಿನ ರುಚಿಯನ್ನೂ 
ನನ್ನ ಕಿವಿಯೊಳಗಿನ ಲಜ್ಞೆಯನ್ನೂ 
ಕನ್ನಡಿ ನೋಡಿತು. 


ನನ್ನ ಚಿಂತೆಹಣೆ ಸುಕ್ಕುಗಳನ್ನೂ 
ಮೋಡದಂತಹ ಮುಂಗುರುಳುಗಳನ್ನೂ 
ಒಂದೆರೆಡು ಮಿಂಚಿನ ಗೆರೆಗಳನ್ನೂ 
ಕನ್ನಡಿ ನೋಡಿತು. 


ನನ್ನ ತೋಳುಗಳ ಅಕ್ಕರೆಯನ್ನೂ 
ಬೆರಳುಗಳ ಹಠಮಾರಿತನವನ್ನೂ 
ಕಾಲುಗಳ ಕ್ರೌಯವನ್ನೂ 
ಉಗುರುಗಳ ಜಾಣತನವನ್ನೂ 
ಕನ್ನಡಿ ನೋಡಿತು. 


ಹರಿವ ನದಿ ರಕ್ತದಂಥ ನನ್ನ ಆಸೆಗಳನ್ನೂ 
ಮೂಳೆಯಷ್ಟು ಗಟ್ಟಿಯಾದ ಅಹಂಕಾರವನ್ನೂ 


ಕಾಡುಲಿಲ್ಲಿ ಹೂವುಗಳು/೧ ೨೧ 


ಮಾಂಸಲ ಮೃದು ಪ್ರೀತಿಯನ್ನೂ 
ಕನ್ನಡಿ ನೋಡಿತು. 


ನಾನು ಮೊಳಕೆಯೊಡೆದು ಸಸಿಯಾಗಿ 
ಮರವಾಗಿ ಮೆರೆದದ್ದನ್ನು 
ಕನ್ನಡಿ ನೋಡಿತು. 


ಮೊಗ್ಗರಳಿ ಹೂವಾಗಿ 
ಹಣ್ಣಾಗಿ ಮಾಗಿ ಮರುಗಿದ 
ನನ್ನನ್ನು ಕನ್ನಡಿ ನೋಡಿತು. 


ಕನ್ನಡಿ ನನ್ನನ್ನು ಪ್ರೀತಿಸಲಿಲ್ಲ 


ಕನ್ನಡಿ ನನ್ನನ್ನು ತಿರಸ್ಕರಿಸಲಿಲ್ಲ 
ಅದು ನನ್ನನ್ನು ಸುಮ್ಮನೆ ನೋಡಿತು. 


೧೨೨7ಾಡು ಲಿಲ್ಲಿ ಹೂವುಗಳು 


ಸಿತಿ 
Jes) 


ಹೂವಿನ ಗೋಣು ಮುರಿದು 
ಹೂದಾನಿಯಲ್ಲಿ ಇರಿಸುತ್ತೇನೆ. 


ಗೆದ್ದಲು ಹುಳುಗಳು ಗೋಡೆಯ 
ಮೇಲೆ ಶಿಲ್ಪ ಕಡೆದಿದ್ದರೆ 
ಭಗ್ಗಗೊಳಿಸುತ್ತೇನೆ. 

ಸಕ್ಕರೆಯ ಬೆಟ್ಟು ಹೊತ್ತು 
ಹರಿವ ಸಾಲು ಇರುವೆಗಳನ್ನು 
ಒತ್ತರಿಸಿ ಗುಡಿಸಿಹಾಕುತ್ತೇನೆ. 


ಸೂರಿನಡಿ ಗುಬ್ಬಿಗಳು 
ಕಾಳು ಕಡ್ಡಿ ಹೆಕ್ಕಿ ಗೂಡು 


ಹೆಣೆದಿದ್ದರೆ ಕಿತ್ತು ಬೀದಿಗೆಸೆಯುತ್ತೇನೆ. 


ಗುಬ್ಬಿಯ ಸೂರನ್ನು 
ಇರುವೆಯ ಅನ್ನವನ್ನೂ 
ಹೂವಿನ ಬದುಕನ್ನೂ 
ಕಸಿದುಕೊಳ್ಳುವ ಈ 
ಕೊಲೆಪಾತಕ ಕೈಗಳಿಗೆ 
ಯಾರ ಭಯವೂ ಇಲ್ಲ. 


ಜಗತ್ತಿನ ಸಂಕಟಗಳಿಗೆ 

ಕಿಟಕಿ ಮುಚ್ಚಿ ಕುಳಿತರೆ 

ತೆರೆಯಲು ಯಾರೂ ಬರುವುದಿಲ್ಲ. 
ನೋವು, ನಿಟ್ಟುಸಿರು 

ಅಸಮತೆ, ಅನ್ಮಾಯ 


ಕಾಡುಲಿಲ್ಲಿ ಹೂವುಗಳು] ಫಾ 


ಈ ಗಾಳಿಯಲ್ಲೇ ಇದೆ. 
ನಾನೂ ಅದನ್ನು ನಿರ್ಲಜ್ಜೆಯಿಂದ 
ಉಸಿರಾಡುತ್ತಿದ್ದೇನೆ. 


ಎಲ್ಲರಿಗೆ ಅನಿಸುವಂತೆ 

ನನಗೂ ಒಮ್ಮೊಮ್ಮೆ ಅನಿಸುತ್ತದೆ 
ನನ್ನೆದೆಯ ಸೂರ್ಯ 

ಇನ್ನು ಹೆಚ್ಚು ದಿನ ಉರಿಯಲಾರ. 


ಹಸಿವು, ದುಃಖ, ಕ್ರೌರ್ಯ 
ಎಲ್ಲವನ್ನೂ ಇನ್ನಿಲ್ಲದಷ್ಟು 
ಸಹಜವಾಗಿ ಚಿತ್ರಿಸಿ 

ಜೀವ ತುಂಬಿದ ಕಲಾವಿದ 
ಯಾರೋ ಎಂದು 

ನನ್ನನ್ನೇ ಕೇಳಿಕೊಳ್ಳುತ್ತೇನೆ. 


ಗಂಧವನ್ನೂ ವಿಷವನ್ನೂ 
ಒಂದೇ ಎಂದು 
ಉಸಿರಾಡುತ್ತಿರುವೆನಾದರೆ 
ನನಗಿನ್ನೂ ಆಸೆ ಇದೆ. 


ಮುಳ್ಳಿನದೊಂದು ಹೆಜ್ಜೆ 
ಮಣ್ಣಿನದೊಂದು ಹೆಜ್ಜೆ 
ದಾರಿ ದೂರವಿದೆ. 


೧೨೪/ಾಡು ಲಲ್ಲಿ ಹೂವುಗಳು 


ದಿನಚರಿ 


ರಜದಲ್ಲೇನು ಮಾಡುವಿರಿ ಎಂದು ಕೇಳಿದರು ಟೀಚರು 
ಊರಿಗೆ ಹೋಗುತ್ತೇವೆ ಎಂದರು ಒಬ್ಬಿಬ್ಬರು 

ಊಟ, ಆಟ ಎಂದು ಪಿಸುಗುಟ್ಟಿ ನಕ್ಕರು ತುಂಟರು 
ಒಬ್ಬರಿದ್ದಂತಿದ್ದರಲ್ಲವೆ ಇನ್ನೊಬ್ಬರು? 
ತಲೆಗೊಂದರಂತೆ ಮಾತು ಗದ್ದಲಿಸಿದರು 

ಅದೇನು ಮಾಡುತ್ತಿರೊ ಮಾಡಿ ಅಂದರು ಟೀಚರು 
ಮಾಡಿದ್ದನ್ನೆಲ್ಲಾ ದಿನವೂ ಬರೆದಿಡಿ ಅಂದರು 
'ಇದ್ದದ್ದು ಇದ್ದ ಹಾಗೆಯೇ' ಎಂದೂ ಸೇರಿಸಿದರು. 


ಹೀಗೆ ಊಟ ಆಟದ ಜೊತೆಗೆ 
ದಿನಚರಿ ಬರೆಯುವುದೂ ಸೇರಿಕೊಂಡಿತು 
ಆಡಿದ್ದು, ನೋಡಿದ್ದು, ಮಾಡಿದ್ದು 


ಬರೆದಂತೆಲ್ಲ ಚುರುಮುರಿ ಉಂಡೆಯದೆ ರುಚಿ ಕಂಡಿತು. 


ರಜೆಯಲ್ಲೂ ಬರೆಯುವುದೇ? ಎಂದು 
ಅಜ್ಜಿ ಗೊಣಗುಟ್ಟಿದರು. | 
ನೆಪಕ್ಕೆ ಟೀಚರಿನ ಹೆಸರು 
ಇವಳದೆ ಕಾರು-ಬಾರು ಎಂದು 

ಅಮ್ಮ ಮೆಣಸು ಕುಟ್ಟಿದರು. 

ನಾವೂ ಬರೆಯುತ್ತೇವೆ ಎಂದು 
ತಮ್ಮಂದಿರು ಹಠ ಮಾಡಿದರು. 


ಹೀಗೆ 


ಹೊಂಡದ ಮೀನುಗಳಿಗೆ ಮಂಡಕ್ಕಿ ಕೊಟ್ಟಿದ್ದು 
ನಿಂಬೆಯ ಗಿಡದಲ್ಲಿದ್ದ ಮೊಟ್ಟೆ ಮರಿಯಾಗಿ 
ಚಿಟ್ಟೆಯಾಗಿ ಹಾರಿದ್ದು 


) 
0) 


ಕಾಡು ಲಿಲ್ಲಿ ಹೂವುಗಳು 


೧೨೫ 


ಸೇವಂತಿಗೆ ದಾಸವಾಳಕ್ಕೆ ನೀರೆರದದ್ದು 
ದಿನಚರಿಯಲ್ಲಿ ಸೇರಿತು. 


ಜರಿಲಂಗಕ್ಕಾಗಿ ಅತ್ತು ಅಮ್ಮನ ಮೇಲೆ 
ಮುನಿಸಿಕೊಂಡಿದ್ದು 

ಅಪ್ಪ ತರುವ ಮಿಠಾಯಿಗಾಗಿ ರಾತ್ರಿಯೆಲ್ಲಾ 
ಕಣ್ಣಿಗೆ ಎಣ್ಣೆ ಬಿಟ್ಟು ಕೂತದ್ದು 
ದಿನಚರಿಯಲ್ಲಿ ಸೇರಿತು. 


ಅಂಡಾ ಭಂಡಾ ಆಡಿ ಕುಂಟಾಬಿಲ್ಲೆ ಗೆದ್ದದ್ದು; 
ಒಟ್ಟು ಮಾಡಿದ ಬಳೆ ಚೂರುಗಳನ್ನು 
ಗುಟ್ಟಾಗಿ ನಿಧಿಯಂತೆ ಅಡಗಿಸಿಟ್ಟಿದ್ದು 
ದಿನಚರಿಯಲ್ಲಿ ಸೇರಿತು. 


ಕೊಳಲೂದಿ ಅಜ್ಜಿಯ ಕಿವಿ ತೂತು ಮಾಡಿದ್ದು 
ಮಣ್ಣಿಗೆ ನೀರು ಹಾಕಿ ಪಾಯಸವೆಂದು 

ತಂಗಿಗೆ ನಂಬಿಸಿದ್ದು 

ದಿಚರಿಯಲ್ಲಿ ಸೇರಿತು. 


ತೆಂಗಿನ ಗರಿಯ ವಾಚಿನ ಆಸೆಗೆ 
ಪರಮವೈರಿಯೊಂದಿಗೂ ರಾಜಿಯಾದದ್ದು 
'ನಿದ್ರಾ ಸುಂದರಿ' ಕಥೆಯೋದುತ್ತಾ 
ಹಾಗೆಯೆ ನಿದ್ರೆ ಹೋದದ್ದು 
ದಿನಚರಿಯಲ್ಲಿ ಸೇರಿತು. 


ಕನಸಿನ ತುಂಬಾ ಪೆಪ್ಪರಮೆಂಟಿನ 

ಮಳ ಸುರಿದದ್ದು 

ನಿಜ ಜೀವನದಲ್ಲಿ ಪೈಗೆ ಪೈ ಕೂಡಿಟ್ಟರೂ 
ಪೆಪ್ಪರಮೆಂಟುಕೊಳ್ಳದೆ ಇದ್ದದ್ದು 
ದಿನಚರಿಯಲ್ಲಿ ಸೇರಿತು. 


೧೨೬/ಾಡು ಲಿಲ್ಲಿ ಹೂವುಗಳು 


೨ 
ಕಾದೂ ಕಾದೂ ಕೊನೆಗೆ 

ಶಾಲೆ ಕದ ತೆರೆಯಿತು 

ಆವೊತ್ತಿನ ಮಾತುಕತೆ ಕಿತ್ತಾಟ 
ುಣಿತ ದಿನಚರಿ ಕುರಿತೆ ಆಗಿತ್ತು 
ಕೊನೆಗೆ ಎಲ್ಲರೂ ಸೇರಿ 
ಎಲ್ಲವನ್ನೂ ಓದಿದ್ದೂ ಆಯಿತು. 


ನನಗೋ..... ನನ್ನ ಗೆಳತಿಯರ 
ದಿನಚರಿಯೆ ಚೆನ್ನಾಗಿದೆ ಅನ್ನಿಸತೊಡಗಿತ್ತು. 
ನನ್ನ ಬಳಿ ಇಲ್ಲದ್ದು ಅವರ ಬಳಿ 

ಇದೆ ಎಂದೆನಿಸುತ್ತಿತ್ತು. 

ಅವರ ಬಳಿ ಇದದೆಲ್ಲವೂ ನನಗೂ 


2 ಎಐ ೧ 


ಬೇಕೆನಿಸುತ್ತಿತ್ತು. 


ಅವರ ದಿನಚರಿಗಳಲ್ಲಿ 

ಬಣ್ಣ, ಬೆರಗು, ಬೆಡಗು 

ಎಲ್ಲವೂ ಇದೆ ಎಂದೆನಿಸುತ್ತಿತ್ತು. 
ಆ ರಂಗು, ರಂಜನೆ, ರೋಮಾಂಚನ 
ಹೊಟ್ಟೆ ಉರಿಸುತ್ತಿತ್ತು. 

ಹುಲಿ, ಕರಡಿ, ಅನೆ, ಕೊಕ್ಕರೆಗಳು 
ರೈಲುಬಂಡಿ, ಅರಮನೆ ಆಟಿಕೆಗಳು 
ಕಣ್ಣಿಗೆ ಕಟ್ಟಿದಂತಿತ್ತು. 


ಟೀಚರೇನೋ ಎಲ್ಲರಿಗೂ ಕೊಡುವಂತೆ 
ನನಗೂ ಮಾರ್ಕು ಕೊಟ್ಟಿದ್ದರು 
ಅಭಿಮಾನವೊ? ಅವಮಾನವೊ? 
ಕಣ್ಣೀರು ತುಂಬಿ ತುಳುಕುತ್ತಿತ್ತು. 


೩ 
ಆಮೇಲೇನೂ ದಿನಚರಿ ಬರೆಯಲು 
ಯಾರ ಒತ್ತಾ ಯವೂ ಇರಲಿಲ್ಲ 
ಬರೆಯುವುದೂ ನಿಲ್ಲಲಿಲ್ಲ 

ಆದರೆ ಇದ್ದದ್ದು ಇದ್ದ ಹಾಗೆಯೇ ಅಲ್ಲ! 


ಕಲ್ಪನೆಗೆ ಕುದುರೆ ರಥ ಕಟ್ಟಿದ್ದಷ್ಟೇ ಗೊತ್ತು 
ರಥ ಓಡಿತು. 

ಆಸೆಹಕ್ಕಿಗೆ ರೆಕ್ಕೆ ಮೂಡಿಸಿದಷ್ಟೇ ಗೊತ್ತು 
ಹಕ್ಕಿ ದೂರ ದೂರ ಹಾರಿತು. 


ಇವತ್ತಿಗೂ ರಥ ಓಡುತ್ತಲೇ ಇದೆ 
ಕುದುರೆಗಳ ಕಾಲು ಸೋತಂತಿಲ್ಲ 
ಇವತ್ತಿಗೂ ಹಕ್ಕಿ ಹಾರುತ್ತಲೇ ಇದೆ 
ಕಿಂಚಿತ್ತೂ ಆಯಾಸಗೊಂಡಿಲ್ಲ. 


ಇಷ್ಟು ದಿನಗಳಾದ ಮೇಲೆ 

ಇಷ್ಟು ದೊಡ್ಡವಳಾದ ಮೇಲೆ 

ಕಡಲಲ್ಲಿ ಗುಮ್ಮನಂತೆ ನಿಂತಿರುವ 

ಭಾರಿ ಹಡಗನ್ನ ನೋಡಿದಾಗೆಲ್ಲ 
ನೆನಪಿನ ತಂತಿಗಳು ಮಿಡಿದು 

ನಾನು ಕೈಯಾರೆ ಮಾಡಿ ತೇಲಿಸಿದ 
ಕಾಗದದ ದೋಣಿ ಕಣ್ಣೊಳಗೇ ನಿಲ್ಲುತ್ತೆ. 


ಆ ಹರ್ಷ , ವಿಷಾದ, ಒಲುಮೆ 
ಆಸೆ ಆಕಾಂಕ್ಷೆಯ ಕುಲುಮೆ 
ಇಂದಿಗೂ ಬೆಚ್ಚಗೆ ಉರಿದಿದೆ. 


ಸೇತುವೆ ಕುಸಿದಿದೆ 


ನಾನು ಕಳಿಸಿದ್ದು ಮಿಂಚುಗಳನ್ನು 
ತಲುಪಿದ್ದು ಮಿಣುಕು ಹುಳುಗಳೇ? 
ಹಾಗಾದರೆ ಮಿಂಚೆಲ್ಲಿ ಹೋಯಿತು? 


ನನ್ನ ಕುಂಚದಿಂದ ಮೂಡಿದ ಮೊಲ 
ನಿನ್ನಲ್ಲಿಗೆ ಕೊಂಬಿನೊಂದಿಗೆ ಓಡಿಬಂದಿತ್ತೆ? 
ಹಾಗಾದರೆ ಮೊಲವೆಲ್ಲಿ ಮಾಯವಾಯಿತು? 


ನಾನು ಕಿವಿಯಲ್ಲಿ ಕಿಣಿಕಿಣಿಸಿದ್ದು 

ಮೌನದ ಗಂಟೆಯನ್ನು 

ಕತ್ತರಿಸಿದ್ದು ಸಿಡಿಲೆ? 

ಹಾಗಾದರೆ ಸಿಡಿಲಾದರೂ ಎಲ್ಲಿಂದ ಬಂತು? 


ನಾನು ಮುಟ್ಟಿಸ ಬಯಸಿದ್ದು ಬೆಂಕಿ ಬಿಸಿಯನ್ನು 
ಬೆಚ್ಚಗಿತ್ತೆ? ಬಿಸಿ ನೀರಿನ ಹಾಗೆಯೇ? 
ಹಾಗಾದರೆ ಬೆಂಕಿಗೇನಾಯಿತು? 


ಕಗ್ಗಂಟಿನ ಹಾದಿ ಕಾಡಿನಂತಿದೆ. 
ತಣ್ಣ ಗೆ ಕೂತು ಧ್ಯಾನಿಸಿದಂತೆ 
ಮಬ್ಬು ಸರಿಯುತ್ತಿದೆ..... 


ಪೊರೆ ಕಳಚಿದ ಕಣ್ಣಲ್ಲಿ 
ಚಿತ್ರ ಮೂಡುತ್ತಿದೆ 
ಏನೂ ಅಲ್ಲ- 

ಸೇತುವೆ ಕುಸಿದಿದೆ. 


aL 


ನನ್ನ ಪುಟ್ಟ ಪುಟ್ಟ ಹೆಜ್ಜೆಯೊಂದಿಗೆ 
ನನ್ನೆತ್ತರಕ್ಕೂ ಬೆಳೆದ ಸೇತುವೆ 
ನಾನು' ಇರುವಂತೆಯೆ ಕುಸಿದಿದೆ. 


ಕಾಡು ಲಿಲ್ಲಿ ಹೂವುಗಳು/೧ ೨೯ 


ನಿನ್ನೆ ಮುಸ್ಸಂಜೆಯನ್ನು ಬೆಚ್ಚಗೆ 
ತರುಣನ ಹಾಗೆ ಕಳೆದ ಸೇತುವೆ 
ಇದೀಗ ಸಾವಿನ ಸುಖ ನಿದ್ದೆಯಲ್ಲಿದೆ. 


ನಾನೇ ನೆಟ್ಟು ನೀರುಣಿಸಿ 

ಬೆಳೆಸಿದ ಗಿಡದ ಹೂವ 

ಪರಾಗ, ಕೇಸರದ ಸಮೇತ 

ಒಂದು ಹನಿ ಮಕರಂದ 

ಅಲ್ಲಾಡದ ಹಾಗೆ ಅಷ್ಟೂ ದಳಗಳೂಂದಿಗೆ 
ಖುದ್ದಾಗಿ ಒಯ್ಕುವೆನೆಂದು 

ಕೊಟ್ಟಿ ಮಾತು ಇನ್ನೂ 

ಹಾಗೆಯೆ ಇರುವಂತೆ 

ಸೇತುವೆ ಕುಸಿದಿದೆ. 


ಮಿಂಚುಗಳನ್ನು ಮಿಣುಕು 

ಹುಳುಗಳನ್ನಾಗಿಸಿ 

ಮೊಲಕ್ಕೆ ಕೊಂಬು ಮೂಡಿಸಿ 

ಬೆಂಕಿಯನ್ನು ಬಿಸಿನೀರನ್ನಾಗಿಸಿ 

ಇಕ್ಕಟ್ಟಿಗೆ ಸಿಲುಕಿಸುತ್ತಲೇ 
ಬಿಕ್ಕಟ್ಟಿನಿಂದ ಬಿಡುಗಡೆಗೊಳಿಸಿದ 

ಸೇತುವೆ ಕುಸಿದಿದೆ. 


ಕುಸಿದ ಸೇತುವೆಯಾಚೆ 

ಎಂದಿನಂತೆ ಹೂವು ಅರಳಿದೆ. 

ಕುಸಿದ ಸೇತುವೆಯ ಮೇಲೆ ಕೂತು 
ಕೋಗಿಲೆ ತನ್ನ ಪಾಡಿಗೆ ತಾನು ಹಾಡಿದೆ. 


ನದಿಯಲ್ಲಿ ನೀರು ಹರಿದಿದೆ 
ಸಂತನಂತೆ ಸಹಜವಾಗಿದೆ . 


೧೩೦/ಾಡು ಲಿಲ್ಲಿ ಹೂವುಗಳು 


ಮುಗಿಯದ ಕತೆ 


ಅವನು ರಾಮನು 

ಗುಣ ಸಂಪನ್ನನು 

ನೀತಿ ನೇಮಕ್ಕೆ 
ತಲೆಬಾಗುವನು 
ಗುರುಹಿರಿಯರಿಗೆ 
ಪ್ರೀತಿಪಾತ್ರನು 
ಯಾರನ್ನೂ ನೋಯಿಸನು. 


' ಅವನು ರಹೀಮನು 

ಅವನೂ ಗುಣ ಸುಂಪನ್ನನು 
ಕೊಂಚ ಸಂಕೋಚದ ಸ್ವಭಾವ 
ಸದಾ ಧ್ಯಾನಸ್ತನು 

ಏಕಾಂತ ಪ್ರಿಯನು. 


ಹೀಗೊಮ್ಮೆ 

ರಾಮನೂ ರಹೀಮನೂ 
ಭೆಟ್ಟಿಯಾದರು 
ಅವನೊಳಗೆ ಅವನೊ 
ಇವನೊಳೆಗೆ ಅವನೊ 
ಎಂಬಂತೆ ಒಂದಾದರು. 


ಒಂದೇ ನೋಟ 
ಒಂದೇ ಮಾಟ 
ಕಣ್ಣಿದ್ದವರಿಗೂ 
ಕಗ್ಗಂಟಾದರು. 
ಸೂರ್ಯಚಂದ್ರರ 
ಜೋಡಿ ಕೂಡಿ 
ನಲಿದಿದ್ದು ನೋಡಿ 


ಕಾಡುಲಿಲ್ಲಿ ಹೂವುಗಳು/೧೩೧ 


ಕಾಗೆ ಮತ್ತು ಕೋಗಿಲೆ 


ಅಚ್ಚಚ್ಚು ಬೆಲ್ಲದಚ್ಚು 
ಅಲ್ಲಿ ನೋಡು ಇಲ್ಲಿ ನೋಡು 
ಸಂಪಂಗಿ ಮರದಲ್ಲಿ 


ಗೆಳತಿ ಗುಣುಗುಣಿಸಿದಳು. 


ನಾನು ನೋಡಿದೆ: 

ಮರದ ಮೇಲೆ ಕುಳಿತುಕೊಂಡು 
ಹುಳುವೊಂದನ್ನು ಅವುಚಿ ಹಿಡಿದು 
ಕಾಗೆ ಕೂಗುತ್ತಿತ್ತು. 


ಕಿವಿ ಕತ್ತರಿಸಿತು : 
ಕಿರಿಕಿರಿಯೆನಿಸಿದರೂ..... 
ಹತ್ತು ಮಂದಿಗೆ 

ಹಂಚಿ ತಿನ್ನುವ ಹುರುಪು 
ಪ್ರೀತಿ, ಮೆಚ್ಚುಗೆ ಮೂಡಿತು. 


ಅಚ್ಚಚ್ಚು ಬೆಲ್ಲದಚ್ಚು 

ಅಲ್ಲಿ ನೋಡು ಇಲ್ಲಿ ನೋಡು 
ಮಾವಿನ ಮರದಲ್ಲಿ 

ಗೆಳತಿ ಗುಣುಗುಣಿಸಿದಳು. ' 
ನಾನು ನೋಡಿದೆ: 


ಮರದ ಮೇಲೆ ಕುಳಿತುಕೊಂಡು 
ಕೋಗಿಲೆ ಹಾಡುತ್ತಿತ್ತು 


೧೩೪ಗ]ಾಡು ಲಿಲ್ಲಿ ಹೂವುಗಳು 


ಆಹಾ! ಎಂಥಾ ದನಿ! 

. ಕೆನ್ನರಿ ಕಿವಿ ತುಂಬಿತು. 
ಜುಮ್ಮೆನಿಸಿದರೂ..... 
ಕರುಳ ಕುಡಿಯನ್ನ 
ಕಡೆಗಣಿಸುವ ಕಟುಕತನ 
ಕಹಿ ಮೂಡಿಸಿತು. 


ಕಾಗೆ-ಕೋಗಿಲೆ , ಕೋಗಿಲೆ-ಕಾಗೆ 
ಏತ-ದೂತ ಆಡಿದವು, | 


ಏತ-ದೂತ ಆಡಿದವು. 


ನಾನು ಸಂಪಂಗಿ ಮರವನ್ನು ಕೇಳಿದೆ 
ನನ್ನ ಎದೆಯಲ್ಲಿ ಕಾಗೆಯನ್ನಿಡು. 


ನಾನು ಮಾವಿನ ಮರವನ್ನು ಕೇಳಿದೆ 


ನನ್ನ ಕೊರಳಲ್ಲಿ ಕೋಗಿಲೆಯನ್ನಿಡು. 


ಕಾಡು ಲಿಲ್ಲಿ ಹೂವುಗಳು/೧೩೫ 


ಯಾವುದು ಇಷ್ಟ ? 


ಕಾಮನಬಿಲ್ಲು ಅಷ್ಟೂ ಬಣ್ಣಗಳನ್ನು ಚೆಲ್ಲಿತು 
ನನಗೆ ನಾನೆ ಕೇಳಿಕೊಂಡೆ 
ನಿನಗೆ ಯಾವ ಬಣ್ಣ ಇಷ್ಟ? 


ಗೊರಟೆ, ಗುಲಾಬಿ, ಸೇವಂತಿಗೆ 
ದಾಸವಾಳ, ಕನಕಾಂಬರ, ಮಲ್ಲಿಗೆ 
ಹೆಣೆದು ನಿಂತವು 

ಅನ್ನಿಸಿತು: 

ಆಯ್ಕೆ ಬಹಳ ಕಷ್ಠ. 


೨. 
ಹುಲಿ, ಕರಡಿ, ಆನೆ, ಅಳಿಲು? 
ಜಿಂಕೆ, ಕೊಕ್ಕರೆ, ಕಾಜಾಣ, ನವಿಲು? 
ನನಗೆ ನಾನೆ ಕೇಳಿಕೊಂಡೆ 

ನಿನಗೆ ಯಾವುದು ಇಷ್ಟ? 


ರಕ್ಕ, ಪುಕ್ಕ, ಕಿವಿ, ಕೊರಳು 
ನಡಿಗೆ, ಉಡಿಗೆ, ಕೆನೆತ, ಕುಣಿತ 
ಕಣ್ಣು ತುಂಬಿದವು 

ಅನ್ನಿಸಿತು: 

ಆಯ್ಕೆ ಬಹಳ ಕಷ್ಠ. 


೩ 
ವ್ಯಂಗ್ಯ, ಕಟಕಿ, ಕೋಪ, ತಾಪ 
ಮದ ಮತ್ಸರ, ದಾಹ, ದುಃಖ 
ಕವಣೆ ಬೀಸಿದವು 

ನನಗೆ ನಾನೇ ಕೇಳಿಕೊಂಡೆ 


೧೩೬/ಾಡು ಲಿಲ್ಲಿ ಹೂವುಗಳು 


ನೀನು ಯಾವುದರಿಂದ ಮುಕ್ತ? 


ಮದ್ದು ಗುಂಡು, ಫಿರಂಗಿ, ಕತ್ತಿಗಳು 
ಪರಸ್ಪರ ಸೆಣೆಸಾಡಿದವು 
ಅನ್ನಿಸಿತು ಆಯ್ಕೆ ಬಹಳ ಕಷ್ಟ. 


ಲ, 
ಮುಗಿಲು ಮುಟ್ಟುತ್ತಾ ಇತ್ತು ಒಂದು ಮರ 
ಅದರಲ್ಲೊಂದು ಹಕ್ಕಿ-ಹಾಡು 
ನೆಲಕ್ಕಂಟಿಕೊಂಡಿತ್ತುಒಂದು ಪೊದೆ 
ಅದರಲ್ಲೊಂದು ಇರುವೆ-ಗೂಡು. 


ಹುಲ್ಲುಕಡ್ಡಿಯನ್ನೂ ನೋಯಿಸಲಾರೆ 
ಹಾಗಂದಿದ್ದನಲ್ಲವೆ ಬುದ್ಧ? 


ಆ ಹುಲ್ಲು ಕಡ್ಡಿಗೆ 
ತಲೆಬಾಗಿ ವಂದಿಸಿದೆ 
ಮೆಲ್ಲಗೆ ತುಟಿ ಸೋಕಿಸಿ ಮುತ್ತು ಕೊಟ್ಟೆ. 


ಗಿಣಿಗೆ ಪಂಜರದ ಹಂಗು ಯಾಕಿಲ್ಲ ? 


ಹಸಿರು ರೆಕ್ಕೆ ಕೆಂಪು ಕೊಕ್ಕಿನ ಗಿಣಿ 

ಮುದ್ದು ಮುದ್ದಾಗಿ ಮಾತಾಡಿ 

ಸೂರ್ಯಂಗೂ ಚಂದ್ರಂಗೂ ಮಂಕುಬೂದಿಯನೆರಚಿ 
ಹೂವು, ಎಲೆ, ಗಂಧ ಗಾಳಿಯ 

ಗಮನ ಎತ್ತೆತ್ತಲೋ ಸೆಳೆದು 

ಚಿಕ್ಕೆಯ ಬಳಗಕ್ಕೆ ಮಾಯಕಿನ್ನರಿ ನುಡಿಸಿ 'ಮೈಮರೆಸಿ 
ನದಿಯೂ ಬೆಟ್ಟವೂ 

ಎವೆ ಮುಚ್ಚಿ ಬಿಚ್ಚುವುದರೊಳಗೆ 

ಕೋಟಿ ಕ್ರಿಮಿ ಕೀಟಗಳ ಕಣ್ಣಿಗೆ ಕಪ್ಪನೆಯ ಮುಸುಕೆಳೆದು 
ಮುಚ್ಚಿರುವಂತೆಯೆ ಪಂಜರಶಾಲೆಯ ಬಾಗಿಲು , - 
ಭದ್ರ ಬಿಗಿ ಕಾವಲು-ಮಾಯವಾಯಿತಲ್ಲ..... 


ಹಸಿರು ರೆಕ್ಕೆ ಕೆಂಪು ಕೊಕ್ಕಿನ ಗಿಣಿ 
ಮತ್ತೊಂದು ಚಣದಲ್ಲಿ 

ಗುಲಾಬಿ ರೆಕ್ಕೆ ಹಳದಿ ಕೊಕ್ಕಿನ ಗಿಣಿ 
ಮಗದೊಂದು ಚಣದಲ್ಲಿ 

ನೀಲಿ ರೆಕ್ಕೆ ಕಪ್ಪು ಕೊಕ್ಕಿನ ಗಿಣಿ 
ಗಳಿಗೆಗೊಂದು ಬಣ್ಣ ಮೆತ್ತಿ 
ರಂಗಮಂಟಪದೊಳಗೆ ಸುತ್ತಿ 
ಮೊಲವಾಗಿ ಛಂಗನೆ ನೆಗೆದು 
ಮೇನಕೆಯಾಗಿ ತಕಧಿಂ ಎಂದು ಕುಣಿದು 
ಮಾಟಗಾತಿಯ ದಂಡ ಮೆಟ್ಟಿ, 
ಮಿಂಚಾಗಿ ಮಿಣಿ ಮಿಣಿಗುಟ್ಟಿ 


೧೩೮/ಾಡು ಲಿಲ್ಲಿ ಹೂವುಗಳು 


ಹಸಿರು ರೆಕ್ಕೆ ಕೆಂಪು ಕೊಕ್ಕಿನ ಗಿಣಿ 
ಮರಿಗುಬ್ಬಿಯ ಹಾಗೆ ಗಳಿಗೆಗಳನ್ನು ಗಬಾಯಿಸಿ 
ಗೂಬೆಯ ಹಾಗೆ ಗುಕ್ಕೆಂದು ಕೂಗಿ 

ಗುಂಗಿಯ ಹುಳುವಾಗಿ ಗೀಗೀ ಪದ ಹಾಡಿ 
ಹಾರಿ ಹೋಯಿತಲ್ಲ..... 


ಜಾಲಿಯ ಮರವನ್ನೇರಿಕುಳಿತಿರಬಹುದೆ ಗಿಣಿ? 
ಚಂದನದ ಮರದೊಳಗೆ ಕುಳಿತಿರಬಹುದೆ ಗಿಣಿ? 

ವೇದ ಶಾಸ್ತಾಗಮಗಳನ್ನು ನುಚ್ಚಾಗಿಸಿ-ನುಂಗಿ 
ಅಣುಬಾಂಬುಗಳನ್ನು 'ಅತ್ತಿಯ ಹಣ್ಣಾಗಿಸಿ ಮೆದ್ದು 
ಪಂಜರದೊಳಗೆಯೆ ಇದ್ದು, ಇಲ್ಲ ಎನಿಸುವ ಹಾಗೆ ಇದ್ದೂ 
ಆಟವಾಡುತ್ತಿದೆಯೆ ಗಿಣಿ? 


ಅಂಬೆಗಾಲಿನ ಕಂದ ಮೋರೆ ತಿರುವಲು ಬೇಡ 
ಕುತೂಹಲದ ಕುಡಿ ಚಿವುಟಿ ಬಿಸಾಡಲು ಬೇಡ 
ನವಿಲುಗಣ್ಣಿಗೆ ಸುಣ್ಣ ಹಚ್ಚಲು ಬೇಡ 

ಎದೆಯ ಗುಟ್ಟೇನದು ಹೇಳು... ನಿನ್ನಾಣೆ 
ಪಿಳ್ಳಂಗೋವಿ ಊದಿ ಪುಕಾರು ಹಬ್ಬಿಸುವುದಿಲ್ಲ..... 


ಜಲಬಿಂದುವಿಗೆ ಪದ್ಮಪತ್ರದ ಹಂಗು ಯಾಕಿಲ್ಲ? 
ಕಿಂಚಿತ್ತೂ ಪ್ರೀತಿ, ಕಿಂಚಿತ್ತೂ ಮೈತ್ರಿ ಯಾಕಿಲ್ಲ? 
ಗಿಳಿಗೆ ಪಂಜರದ ಹಂಗು ಯಾಕಿಲ್ಲ? 


ಕಾಡು ಲಿಲ್ಲಿ ಹೂವುಗಳು/೧೩೯ 


ಎಲ್ಲ ಹುಡುಗಿಯರ ಕನಸು 


ಅವ್ವ ಕೇಳೇ ನಾನೊಂದ ಕನಸ ಕಂಡೇ..... 
ಅವ್ವ ಕೇಳೇ ಕನಸೊಂದ ಕಂಡೆನೆ.......... 
ಮುಂಗೋಳಿ ಕೂಗಿತ್ತು ಮೂಡಲ್ಲಿ ಕೆಂಪಿತ್ತು 
ಬೆಳ್ಳಿಯೂ ಮರಳಿತ್ತು ಹಕ್ಕಿಯೂ ಹಾಡಿತ್ತು 
ಮಲ್ಲಿಗೆ ಸಂಪಿಗೆ ಘಮ್ಮೆಂದು ಬಿರಿದಿತ್ತು 
ಹಾದಿಲಿ ಇಬ್ಬನಿಯು ಮುತ್ತಾಗಿ ಸುರಿದಿತ್ತು. 


ಕಣ್ಣರೆಪ್ಪೆ ಬಿಗಿಯೆ ಕದ ತಟ್ಟಿ ಒಳಬಂದ 
ಕಾರಿರುಳ ಕೆಂಜೆಡೆಗೆ ಚಂದಿರನ ಮುಡಿದಿದ್ದ 
ಕಾಲ್ಗೆಜ್ಜೆ ಕುಣಿಸುತ್ತ ಶರಣು ಶರಣು ಅಂದ 
ಮುಕ್ಕಣ್ಣ ತಾನೆಂದು ಮುಂಗೈಗೆ ಮುತ್ತಿಟ್ಟ, 
ಕೀಟಲೆ ನಗೆ ನಕ್ಕು ಕಪ್ಪರವ ಮುಂದಿಟ್ಟ 

ಒಲ್ಲೆ ಎಂದರೂ ಬಿಡದೆ ಒಲವು ಬೇಡಿದವನವ್ವ 
ಮುದ್ದಾಗಿ ಮಾತಾಡಿ ಮರುಳು ಮಾಡಿದನವ್ವ 


ತುಂಬೆಯ ಹೂ ಬಿಡಿಸಿ ತುರುಬಿಗೆ ಮುಡಿಸಿದ 
ಒಂದೊಂದು ಕಿವಿಯಲ್ಲೂ ದುಂಬಿಯ ಇರಿಸಿದ 
ಮಿಂಚಿನ ಹುಳುವಲ್ಲೇ ಮೂಗುತಿಯ ಮಾಡಿದ 
ನೇರಳೆ ಹಣ್ಣಿನ ಹಾರವ ತೊಡಿಸಿದ 

ಕೀಟಲೆ ನಗೆ ನಕ್ಕು ಕಪ್ಪರವ ಮುಂದಿಟ್ಟ 


ಒಲ್ಲೆ ಎಂದರೂ ಬಿಡದೆ ಒಲವು ಬೇಡಿದನವ್ವ..... 


ಮುದ್ದಾಗಿ ಮಾತಾಡಿ ಮರಳು ಮಾಡಿದನವ್ವ. 


ಹುಲಿಚರ್ಮ ಹೊದ್ದರೂ ಹಾಲುಮನಸಿನ ಹುಡುಗ 


ಡೊಳ್ಳ ಬಾರಿಸಿ, ಢಕ್ಕೆಯ ಬಡಿದು, ಡಮರುಗ ನುಡಿಸಿದ 


ನವಿಲ ಹಾಗೆ ಕುಣಿದು ಮಿಂಚು ಮಳೆ ಕರೆದ 
ಹಕ್ಕಿಪಿಕ್ಕಿಯಂಗೆ ಕೂಗಿ ನಕ್ಕು ನಗಿಸಿದ 
ಕೀಟಲೆ ನಗೆ ನಕ್ಕು ಕಪ್ಪರವ ಮುಂದಿಟ್ಟ, 


೧೪೦1/ಾಡು ಲಿಲ್ಲಿ ಹೂವುಗಳು 


ಅವ್ವ 


ಒಲ್ಲೆ ಎಂದರೂ ಬಿಡದೆ ಒಲವು ಬೇಡಿದನವ್ವ..... 


ಮುದ್ದಾಗಿ ಮಾತಾಡಿ ಮರಳು ಮಾಡಿದನವ್ವ ಅವ್ವ 


ಚಪ್ಪರ ತೋರಣ ಒಡವೆ ಓಲಗವಿಲ್ಲ 

ಮಂಟಪ ಮಂಡಿಗೆ ಧಾರೆ ದಿಬ್ಬಣವಿಲ್ಲ 

ಆರತಿ ಎತ್ತಲು ಮುತ್ತೆದೆಯರಿಲ್ಲ 

ಮಂತ್ರಗಳಿಲ್ಲ ಶಾಸ್ತಗಳಿಲ್ಲ..... 

ಮಸಣದೊಳಗೆ ಮದುವಣಗಿತ್ತಿ ನಾನಾದೆನವ್ವ..... 

ಬೂದಿಬಡುಕನ ಬಾಳ ಬೆಳೆಗಿದನವ್ವ |ಅವ್ವ| 


ಕದಳಿಯ ಬನದೊಳಗೆ ಕಾದಿಹನವ್ವ..... 

ಕಣಗಿಲೆ ಹೂ ಹಾಸಿ ಕಾದಿಹನವ್ವ..... 

ಕಣ್ಣ ಬತ್ತಿಯ ಉರಿಸಿ ಕಾದಿಹನವ್ವ..... 

ಜನುಮ ಜನುಮದ ಒಲವು ಫಲಗೂಡಿತವ್ವ..... 
ಹುಟ್ಟು-ಸಾವಿನಾಚೆಯ ದಡದಿ ಮನೆ ಮಾಡಿಹನವ್ವ 

ತಪೋ ಒಪ್ಪೋ ಮನ್ನಿಸಿ ಹರಸವ್ವ 

ತಪೋ ಒಪ್ಫೋ ಹರಸಿ ನೀ ಕಳಿಸವ್ವ. ಅವ್ವ 


pe ನೌ ಾ d 
ಕಾಡು ಲಿಲಿ ಹೂವುಗಳು 


OHO 


ದುಃಖ 


ಮುಳ್ಳು ಬಿತ್ತಿದ ಕೈಗೆ ಹೂವು ನೀಡಕ್ಕ..... 
ಹಾವು ಹೆಡೆ ಬಿಚ್ಚಿದರೆ ಹಾಲು ನೀಡಕ್ಕ 


ಸೀದ ಮಡಿಕೆಗೂ ದುಃಖ ಸುಟ್ಟ ಕಟ್ಟಿಗೆಗೂ ದುಃಖ 
ಬೆಂದ ಬೆಳ್ಳಿಯಂತೆ ಬದುಕು ಕಾಣಕ್ಕ..... 


ಉದುರಿದ ಎಲೆಗಳಿಗೂ ದುಃಖ ಅದುರಿದ ಭೂಮಿಗೂ ದುಃಖ 
ಏರಿಳಿವ ಅಲೆಯಂತೆ ಬದುಕು ಕಾಣಕ್ಕ..... 


ಉರಿವ ಬೆಂಕಿಗೂ ದುಃಖ ಹರಿವ ನೀರಿಗೂ ದುಃಖ 
ಬೀಸೋ ಗಾಳಿಯಂತೆ ಬದುಕು ಕಾಣಕ್ಕ..... 


ಮಿಡಿವ ತಂತಿಗೂ ದುಃಖ ನುಡಿವ ಮುದ್ದಲೆಗೂ ದುಃಖ 
ನೇಯೋ ಮಗ್ಗದಂತೆ ಬದುಕು ಕಾಣಕ್ಕ..... 


ಬಲೆಯೊಳಗಿದ್ದರೂ ದುಃಖ ಬಯಲೊಳಗಿದ್ದರೂ ದುಃಖ 
"ಬೇವಿನ ಕಹಯಂತೆ ಬದುಕು ಕಾಣಕ್ಕ..... 


ಬಲೆಯೊಳಗಿದ್ದರೂ ದುಃಖ ಬಯಲೊಳಗಿದ್ದರೂ ದುಃಖ 
ಬೀಸೋ ಕಲ್ಲಿನ ನಡುವೆ ಬದುಕು ಕಾಣಕ್ಕ..... 


೧೪೨/ಾಡು ಲಲ್ಲಿ ಹೂವುಗಳು 


"ಮುಳ್ಳು 


ಮುಳ್ಳು 


ಮುಳ್ಳು 


ಮುಳ್ಳು 


ಮುಳ್ಳು 


[ಮುಳ್ಳು 


ಬಿಸಿಲು ಕುದುರೆಯನೇರಿ..... 


ಬಿಸಿಲು ಕುದುರೆಯನೇರಿ ಹೋಗಬೇಡೋ ಗೆಳೆಯಾ 
ಬೆಂಗಾಡಿನಲಿ ಸುತ್ತಿ ಬೆವರ ಸುರಿಸಲು ಬೇಡ 
ಬಯಕೆ ಬೆಟ್ಟವ ಹತ್ತಿ ಹೋಗಬೇಡೋ ಗೆಳೆಯಾ 
ಬಂಡೆಯಂತೆ ಉರುಳಿ ಬೆರಗಾಗಲು ಬೇಡ 


ಬಿಸಿಲು ಮಚ್ಚಿನ ಮೇಲೆ ಬಿರಿದಿರಲು ಬಳಿ ಸೂರ್ಯ 

ಕಿಸುರ ಕಣ್ಣ ಒರೆಸಿ ತುಂಬಿಕೊ ಬೆಳಕ ಪೂರ ' 

ಬಿದಿರು ಮೆಳೆಯಲ್ಲಿ ಅಡಗಿಹನು ಪಿಳ್ಳಂಗೋವಿಯ ಒಡೆಯ 
ನವಿಲುಗಣ್ಣ ತೆರೆದು ನೋಡೊ ಒಮ್ಮೆ ಗೆಳೆಯಾ 


ಬಿದಿರು ಕಡ್ಡಿಯೆ ಬೇರೆ ಬಿಸಿಲು ಕೋಲೆ ಬೇರೆ 
ಬಿದಿರು ಕಡ್ಡಿಯೆಂದೇ ಬಗೆದು 
ಬಿಸಿಲು ಕೋಲ ನುಡಿಸಲು ಬೇಡ 


ಅಂಬರದ ಹಕ್ಕಿಗೆ ಆಕಾಶದಗಲದ ರೆಕ್ಕೆ 

ರಕ್ಕೆ ಬೀಸಿ ಹಕ್ಕಿ ಮೆರೆದರೂ ಬಾನೊಳಗೆ 

ಕಾಳು ಕಡ್ಡಿ ಹೆಕ್ಕಿ ಬೆಚ್ಚನೆ ಗೂಡ ಕಟ್ಟಿ 

ಬಣ್ಣದ ಹಾಡ ಹೆಣೆದು ಹಣ್ಣಾಯಿತು ನೆಲದೊಳಗೆ 


ಮಿಂಚು ಹುಳುವೆ ಬೇರೆ ಮಿನುಗೊ ಚುಕ್ಕಿಯೆ ಬೇರೆ 
ಮಿಂಚು ಹುಳುವೆಂದೆ ಬಗೆದು 
ಮಿನುಗೊ ಚುಕ್ಕಿಯ ಹಿಡಿಯಲು ಬೇಡ 


ನೀರೊಳಗಿನ ನೈದಿಲೆಗೂ ನೀರಡಿಕೆ ತಪ್ಪಿಲ್ಲ 
ಚಿಪ್ಪಿನ ಮುತ್ತಿಗೆ ನತ್ತಾದರೂ ನೆಮ್ಮದಿಯಿಲ್ಲ 
ಕಾಲು ಕಂಗಾಲಾದರೂ ಕನಸಿಗೆ ಬರವಿಲ್ಲ 
ನಡೆದಷ್ಟು ದಾರಿಯು ನಿಲ್ಲೊ ಮಾತೇ ಇಲ್ಲ 


ಒಡಲೊಳಗುರಿದರೂ ಬೆಂಕಿ 
ಒಲೆಯೊಳಗುರಿದರೂ ಬೆಂಕಿ 
ಬೆಂಕಿಯೊಳಗೆ ಬೆಂದು ಬಯಲು ಕಾಣೊ ಗೆಳೆಯಾ 


ಬಿಸಿಲು 


ಬಿಸಿಲು 


ಬಿಸಿಲು 


ಬಿಸಿಲು 


ವಿಸಿಲು| 


ಬಿಸಿಲು 


ಬಿಸಿಲು 


ಕಾಡುಲಿಲ್ಲಿ ಹೂವುಗಳು/೧೪೩ 


ಅರ್ಥವಾಗುತ್ತಿಲ್ಲ. 


ಹೂವು ಮುಳ್ಳಿನ ಬಗ್ಗೆ 
ಮುಳ್ಳು ಹೂವಿನ ಬಗ್ಗೆ 
ಏನು ಹೇಳುತ್ತಿದೆಯೋ 
ಅರ್ಥವಾಗುತ್ತಿಲ್ಲ. 


ಹಗಲು ರಾತ್ರಿಯ ಬಗ್ಗೆ 
ರಾತ್ರಿ ಹಗಲಿನ ಬಗ್ಗೆ 
ಏನು ಹೇಳುತ್ತಿದೆಯೊ 
ಅರ್ಥವಾಗುತ್ತಿಲ್ಲ. 


ನಗು ಅಳುವಿನ ಬಗ್ಗೆ 
ಅಳು ನಗುವಿನ ಬಗ್ಗೆ 
ಏನು ಹೇಳುತ್ತಿದೆಯೊ 
ಅರ್ಥವಾಗುತ್ತಿಲ್ಲ. 


ಬತ್ತಿ ಬೆಂಕಿಯ ಬಗ್ಗೆ 
ಬೆಂಕಿ ಬತ್ತಿಯ ಬಗ್ಗೆ 
ಏನು ಹೇಳುತ್ತಿದೆಯೊ 
ಅರ್ಥವಾಗುತ್ತಿಲ್ಲ. 


ಉದಾಹರಣೆಗೆ 
ಸಾಗರ ಸಂಸಾರ 
ಬಯಲು ಬೆಳದಿಂಗಳು. 


ಇಡಿಯಾಗಿ ಬೆಳದಿಂಗಳನ್ನು 
ತುಂಬಿಕೊಂಡ ಕಣ್ಣಿಗೆ 

ಹರ್ಷ ಉಲ್ಲಾಸ 

ನಿರಂತರ ಮೊರೆತ ಆಲಿಸುತ್ತಿರುವ 


೧೪೪ಿಾಡು ಲಿಲ್ಲಿ ಹೂವುಗಳು 


ಕಿವಿಗಾದರೋ ಆತಂಕ ದುಃಖಿ. 


ಕಣ್ಣಿಗೆ ಕಿವಿಯ ಭಾಷೆ 

ಕಿವಿಗೆ ಕಣ್ಣಿನ ಆಶೆ 

ಎಂತು ತಿಳಿಯುವುದೋ..... 
ಮೊರೆತ, ಬೆಳದಿಂಗಳು 
ಅದೆಂತು ಸೇರುವುದೊ...... 
ಅರ್ಥವಾಗುತ್ತಿಲ್ಲ. 


ಕಾಡುಲಿಲ್ಲಿ ಹೂವುಗಳು/೧ಿ೪೫ 


ಹೇ ರಾಮ್‌! 


ಎಲ್ಲ ನೆನಪುಗಳಿಗೆ ವಿರಾಮ 
ಹೋಗಿ ಬರುವೆ ರಾಮ 
ಇರಿಸುವೆ ನನ್ನೆಸರ 
ಉರಿಸಿಕೊ ನಿನ್ನೊಳಗೆ 
ಹೋಗಿ ಬರುವೆ ರಾಮ..... 


ನಾ ಬಲ್ಲೆ ನಿನ್ನೊಲುಮೆ 
ಇತ್ತ ಬಿತ್ತಿ ಬೆಳದಿಹ ಪ್ರೇಮ 
ಅತ್ತ ಒತ್ತಿ ಸುತ್ತಿಹ ನೇಮ 
ಕೊರಗದಿರು ಮರುಗದಿರು 
ಹೋಗಿ ಬರುವೆ ರಾಮ..... 


ಹಿಂಡನಗಲಿದಾ ಚುಕ್ಕಿ 
ಒಂಟಿ ರೆಕ್ಕೆಯ ಹಕ್ಕಿ 

ಎಣ್ಣೆ ತೀರಿದ ಬತ್ತಿ 
ಹುರಿದುಂಬಿಸಿ ಉರಿಸು 
ಹೋಗಿ ಬರುವೆ ರಾಮ..... 


ಹಗಲು ಮುಗಿದಾ ಮೇಲೆ 
ಕಾರಿರುಳು ಜಗದ ಲೀಲೆ 
ಹೊರಡು ಹೊತ್ತಾಯಿತು ಎಂದು 
ಹರಸಿ ಕಳಿಸು 

ಹೋಗಿ ಬರುವೆ ರಾಮ..... 


೨ 
ಹೊತ್ತಿ ಉರಿಯಿತದು ಉಂಡೆ 
ಧಗಧಗ ಧಗಧಗ 
ಹಿಮ್ಮೇಳದಲಿ ಗವ್ವಿರುಳೆ ಚಂಡೆ 


೧೪೬/ಾಡು ಲಿಲ್ಲಿ ಹೂವುಗಳು 


ಅಬ್ಬಾ! ಎಷ್ಟಾದರೂ ಗಂಡು ಗಂಡೆ 
ಹೋಗುವೆನು ರಾಮ..... 


ಅಗಸನ ಕತ್ತೆಗೆ ಸಮವಂತೆ 
ಅರಸೊತ್ತಿಗೆಯ ನ್ಯಾಯ 
ಜನಾ, ಹೇಳೆ..... ವೀ ಕೇಲೆ..... 
ಹೋಗುವೆನು ರಾಮ...... 


ಗಾಯದ ಮೇಲೆ ಗಾಯ 
ಮಾಯದಾ ಗಾಯ 
ಕರಗಬಾರದೆ ಕಾಯ? 
ಹೋಗುವೆನು ರಾಮ..... 


೩. 
ನೆನಪುಗಳಿಗೆಲ್ಲಿ ವಿರಾಮ? 
ಹೇಗೆ ಹೋಗಲಿ ರಾಮ? 
ತುಟಿಯೊತ್ತಿ ನೂರೊಂದು ಮುತ್ತನಿರಿಸಿ 
ಹನಿಗಣ್ಣ ಒರೆಸಿ 
ಗೋಣಪ್ಪಿ ಮೈದಡವಿ 
ಕಣ್ಣೀರ ಕರೆದರೆ ಹೇಗೆ ಹೋಗಲಿ ರಾಮ? 


ಮುನ್ನಡೆಸು ಮುನ್ನಡೆಸು 


ಕಾಡುಲಿಲ್ಲಿ ಹೂವುಗಳು/೧೪೭ 


ಮಗು ಚಿತ್ರ ಬರೆಯಿತು 


ಮಗು ಚಿತ್ರ ಬರೆಯಿತು 
ಬೆರಳುಗಳ ಕೊರಳ ಆಲಿಸಿ 
ಗೆರೆಯನೆಳೆಯಿತು. 


ಪುಟ್ಟ ಮನೆಯೊಂದ ಕಟ್ಟಿ 

ಮನೆಯ ಮುಂದೊಂದು ಮರವ ನೆಟ್ಟು, 
ರೆಂಬೆ ಕೊಂಬೆಗೆ ಎಲೆಯನಿಟ್ಟು 
ಎಲೆಯ ನಡುವೆ ಹೂವನರಳಿಸಿ 
ಹೂವಿನ ಜೊತೆಗೆ ಹಣ್ಣನಿರಿಸಿ 

ಹಿಗ್ಗಿ ನಲಿಯಿತು. 


ಮಗು ಚಿತ್ರ ಬರೆಯಿತು 
ಬೆರಳುಗಳ ನಡೆ ನೋಡಿ 
ಗೆರೆಯನೆಳೆಯಿತು. 


ಮನೆಯ ಹಿಂದೊಂದು ಗುಡ್ಡವ ಕರೆದು 
ಗುಡ್ಡದ ಮೇಲೊಬ್ಬ ಸೂರ್ಯನ ಉರಿಸಿ 
ಸಾಲಾಗಿ ಹಕ್ಕಿಗಳು ರೆಕ್ಕೆ ಬೀಸಲು 
ಬುಡದಲ್ಲೊಂದು ನದಿಯ ಹರಿಸಿ 
ನದಿಯಲ್ಲೊಂದು ದೋಣಿಯ ತೇಲಿಸಿ 
ಹಿಗ್ಗಿ ನಲಿಯಿತು. 


ಮಗು ಚಿತ್ರ ಬರೆಯಿತು 
ಬೆರಳುಗಳ ಭಾವ ಭ್ರಮಿಸಿ 
ಗೆರೆಯನೆಳೆಯಿತು. 


ಗಿರಗಿರ ಬುಗುರಿ ತಿರುಗಿಸಿ 
ಹುಲ್ಲುಹಾಸಿನ ಮೇಲೆ 


೧೪೮/ಾಡು ಲಿಲ್ಲಿ ಹೂವುಗಳು 


ಗಾಲಿ, ಗೋಲಿಯನುರುಳಿಸಿ 
ಕುದುರೆಗೂ ಕೊಂಬು ಮೂಡಿಸಿ 
ಮಣ್ಣಿಗೂ ಕಣ್ಣು ಬರೆದು 

ಹಿಗ್ಗಿ ನಲಿಯಿತು. 


ಘಮ್ಮೆಂದಿದೆ ಹೂ ಮೂಸಿ ನೋಡು 
ಸಿಹಿಯಾಗಿದೆ ಮಾವು ಕಿತ್ತುಕೊಡು 
ರುಳರುುಳ ನದಿಯಿದೆ ಹಾಡು 
ಸುಡುವುದಿಲ್ಲ ಈ ಸೂರ್ಯ ಮುಟ್ಟಿಬಿಡು 
ಎಂದೆಲ್ಲಾ ನುಡಿನುಡಿದು 


ಇಗೋ ಇದು ಮನೆಯ ಮುಂದಿನ ದಾರಿ 
ಇದು ನನ್ನ ದಾರಿ 

ನಾ ನಡೆವ ದಾರಿ ಎಂದೆಲ್ಲಾ ನುಡಿದು 
ಪುಟ್ಟಪುಟ್ಟ ಹೆಜ್ಜೆ ಹಾಕಿ 

ಹೋದ ಮಗು ಮರಳಲಿಲ್ಲ..... 


ನಿಮಿಷಗಳು ವರುಷಗಳು 
ಮರಳಲಿಲ್ಲ. 


೩ 
ಕಾದು ಕಾದು ಮರುಗಿದಳಾ ತಾಯಿ 

ಕಾದು ಕಾದು ಒರಗಿದಳಾ ತಾಯಿ 

ಕಾದು ಕಾದು ಕರಗಿದಳಾ ತಾಯಿ 
ಒರಗಿದಲ್ಲೆ ಕರಗಿದರೆ ಅವಳೆಂಥಾ ತಾಯಿ? 
ಮತ್ತೆ ಕತ್ತೆತ್ತಿದಳು ಗಿಡವಾಗಿ 


ಕಾಡು ಲಿಲ್ಲಿ ಹೂವುಗಳು/ ೧೮೪೯ 


ಗಿಡದೊಳಗೆ ಹೂವಾಗಿ 
ಹೂವರಳಿ ಪರಿಮಳಿಸಿ 
ಗಾಳಿಗುದುರೆಯನೇರಿ ದಿಕ್ಕು ದಿಕ್ಕಿಗೆ ಹಾರಿ 
ಹುಡುಕಿದಳಾ ತಾಯಿ- 


ಮತ್ತೆ ಕತ್ತೆತ್ತಿದಳು ಗಿಡವಾಗಿ 
ಹೂವಾಗಿ, ಹತ್ತಿಯಾಗಿ, ಬತ್ತಿಯಾಗಿ 
ಮನೆಮನೆಗೂ ತಿರುಗಿ 

ಒಳಗೂ ಹೊರಗೂ ಬೆಳಗಿ 
ಹುಡುಕಿದಳಾ ತಾಯಿ..... 


ಮಮತೆಯ ಮಗ್ಗ ದೊಳಗೆ 
ಮಗ್ಗುಲಾಗಿ ಮಗ್ಗುಲಾಗಿ 
ಹಾಯಿಯಾಗಿ ಹಡಗನೇರಿ 
ಯಾವುದೋ ದೇಶದಲ್ಲಿ 
ಯಾವುದೋ ವೇಷದಲ್ಲಿ 
ಹುಡುಕಿದಳಾ ತಾಯಿ..... 


೪ 
ಅದೊಂದು ದಿನ ಚಿಗುರು ಮೀಸೆಯ 
ಹುಡುಗ ಹತ್ತಿದನಾ ಹಡಗ 
ಕಂಬಕ್ಕೊರಗಿ ಕಣ್ಮುಚ್ಚಲು 
ಯಾವುದೋ ನೆನಪೊಂದಿಗೆ ತೇಲಿ 
ಜೋಜೋ ಜೋಜೋ 

ಎಂದು ತೂಗಿತು ಜೋಕಾಲಿ. 


ಮೊಗ್ಗಾಯಿತು ಹೀಚಾಯಿತು ಕಾಯಿ 


ತೊದಲಿತು ಬೀಜರೂಪಿ ಬಾಯಿ 
ಮಾಯಿ! ಮಾಯಿ! ಮಾಯಿ! 


೧೫೦/ಾಡು ಲಿಲ್ಲಿ ಹೂವುಗಳು 


ಪಟಗುಟ್ಟ 3, ಮುನ್ನಡೆಸಿತು ಹಾಯಿ 
ಕೈ ಹಿಡಿದಳು ಕಂದನಾ ತಾಯಿ 
ಕೈ ಬೀಸಿ ಕರೆಯಿತು ದಾರಿ 


ಚಿತ್ರದೊಳಗಿನ ದಾರಿ. 


ಕಾಡು ಲಲ್ಲಿ ಹೂವುಗಳು/೧೫೧ 


ಸೋಲೇ ಇಲ್ಲ ! 
ಇಲ್ಲ.....ನಾನು ಕಣದಲ್ಲಿಲ್ಲ 


ಚಪ್ಪರ ಹಾರ ತುರಾಯಿಗಳೆ 
ಚಪ್ಪಾಳೆ ಶಿಳ್ಳೆ ಕೇಕೆಗಳೆ 
ನಾನು ಕಣದಲ್ಲಿಲ್ಲ. 


ಹೊಗಳಿಕೆಯ ಹೊನ್ನ ಶೂಲಗಳೆ 
ಭರವಸೆಯ ಬಿರುಸು ಬಾಣಗಳೆ 
ನಾನು ಕಣದಲ್ಲಿಲ್ಲ. 


ಎದುರಾಳಿಯ ಇರಿಯಲು 
ಸಿದ್ದವಾಗಿರುವ ಕತ್ತಿಗಳೆ 
ನನ್ನನ್ನು ಕಾಪಾಡಲು 
ಕಾದಿರುವ ಗುರಾಣಿಗಳೆ 
ನಾನು ಕಣದಲ್ಲಿಲ್ಲ. 


ಗೆಲುವಿನ ಗೌರಿಶಂಕರನೆ ಹೇಳು- 
ನಿನ್ನ ಮೆಟ್ಟಿದವರು 
ಮುಟ್ಟಿದರೇನು ಆಕಾಶ? 


ಗೆಲುವಿನ ಗಾಳಿಪಟವೇ ಹೇಳು- 
ಎಷ್ಟು ನಿಮಿಷ? 
ಈ ಹರುಷ? ಈ ಹಾರಾಟ? 


ಪಾತರಗಿತ್ತಿಯೇ ಪದ್ಮಪತ್ರವೇ 


ಎಂಥಾ ಓಟ”? ಎಂಥಾ ನೋಟ! 
ಕಲಿಸಿದಿರಿ ಪಾಠ ನಮಸ್ಕಾರ. 


೧೫೨1/೫ ಡು ಲಿಲ್ಲಿ ಹೂವುಗಳು 


ಕಾಲುಗಳಿಗೆ ಬಲವಿಲ್ಲ 
ಕೈಗಳು ಸಹಕರಿಸುತ್ತಿಲ್ಲ 
ಕಣ್ಣು, ಮೂಗು, ಕಿವಿ, ತುಟಿ 
ಯಾವುದೂ ಹಿಂದಿನಂತಿಲ್ಲ. 


ಮಿದುಳ ಮರದೊಳಗೆ 
ಮರದ ಮರೆಯೊಳಗೆ 
ಮೂಡಿಹನು ಚಂದಿರ 
ಬೆಳದಿಂಗಳು 
ಬಯಲು ಮಾಡಿದೆ- 
ಗೆಲ್ಲ ಬಯಸದವನಿಗೆ 
ಸೋಲೆ ಇಲ್ಲ! 


ಕಾಡುಲಿಲ್ಲಿ ಹೂವುಗಳು/೧೫೩ 


ಯಾಕೆ ? 


ರುಮು ರುಮು ಗಾಳಿ ಬೀಸಿತು 
ರುಳ ರುುಳ ನದಿ ಹರಿಯಿತು 

ತೊಟ ತೊಟ ಹನಿ ಉದುರಿತು 
ಮಿಣ ಮಿಣ ತಾರೆ ಮಿನುಗಿತು. 


ಏಯ್‌! ಯಾರಲ್ಲಿ? 
ಇದೆಲ್ಲಾ ಯಾಕೆ ನಡೆಯುತಿದೆ ಇಲ್ಲಿ? 


ಘಮ ಘಮ ಹೂ ಪರಿಮಳಿಸಿತು 


ಧಗ ಧಗ ಬೆಂಕಿ ಉರಿಯಿತು 
ಪಟ ಪಟ ರೆಕ್ಕೆ ಬೀಸಿತು 


ಏಯ್‌! ಯಾರಲ್ಲಿ? 
ಇದೆಲ್ಲಾ ಯಾಕೆ ನಡೆಯುತಿದೆ ಇಲ್ಲಿ ?! 
ಯಾಕೆ? ಯಾಕೆ? 


ದೂರದಲ್ಲಿದ್ದ ಬೆಟ್ಟ ಕಿವಿಗೊಟ್ಟು 
ಮಾರುತ್ತರ ನೀಡಿತು: 


ಯಾಕೆ...ಯಾಕೆ...ಕೆ...ಕೆ...ಕೆ 


೧೫೪/ಕಾಡು ಲಿಲ್ಲಿ ಹೂವುಗಳು 


ಹೊಳೆ ಮಗಳು (೧೯೯೭೬) 


ಅಕ್ಕರೆಯ ಗೆಳತಿಯರಾದ 

ಶ್ರೀದೇವಿ-ಪದ್ಮಾಕ್ಷಿ 

ಗೀತಾ ಧರ್ಮಟ್ಟಿ 
ಇವರಿಗೆ 


ಕಾಡು ಲಿಲ್ಲಿ ಹೂವುಗಳು7೧%೫5 


ಹೊಳೆ ಮಗಳು 


ಅವಳು ಹಳ್ಳ 
ಇವಳು ಹೊಳೆ 


ಹಳ್ಳದ ಬಳ್ಳಿಯಲಿ 
ಹರಿದು ಬಂದವಳು 
ಹೊಳೆ ಮಗಳು 


ತಾಯಿ- 

ಹೊಳೆ ಮಗಳೆ ಹುಬ್ಬನು ತೀಡುವಳು 
ಸುಳಿ ಮುಂಗುರುಳ ಬಾಚುವಳು 
ದಿಟ್ಟಿಯ ಬೊಟ್ಟಿಟ್ಟು 

ಅಕ್ಕರೆಯ ಮುತ್ತಿಟ್ಟು 
ಮುನ್ನಡೆಸುವಳು 


ಇದು ಬೆಟ್ಟ ಇದು ಗಾಳಿ 
ಇದು ಹೂವು ಇದು ಎಲೆ 
ಎಂದು ಮಗಳಿಗೆ ' 
ಪರಿಚಯಿಸುವಳು 


ಮಗಳು- 

ಕಲಿಯುವಳು 

ಗಿಡ ಮರಗಳ ಅಡಿಯಲಿ ಬಾಗಿ 
ಕಣಿವೆ ಕೊರಕಲು ಬಂಡೆ 
ಹಾದಿಯಲಿ ಬಳುಕಿ ಸಾಗುವಳು 


ಅವ್ವನಿಗೆ ತೋರುವಳು 
ಸಂಭ್ರಮಿಸಿ ಹೇಳುವಳು 
ನಕ್ಷತ್ರ ಗಣವಿರುವುದು 


೧೫೬/ಾಡು ಲಿಲ್ಲಿ ಹೂವುಗಳು 


ನನ್ನೊಳಗೆ 
ಚಂದಿರನಿರುವನು ತಳಗೆ 


ತಾಯಿ ನಸುನಕ್ಕು- 

ಸಣ್ಣನೆಯ .ದನಿಯವಳೆ 
ನುಣ್ಣನೆಯ ನಡೆಯವಳೆ 

ನನ್ನ ಕರುಳಿನ ಕುಡಿಯೆ 

ನನ್ನ ಆಶೆಯ ಕಿಡಿಯೆ 

ಎಂದು ಮಗಳ ಮುದ್ದಾಡುವಳು 


ತಾಯಿ ಎಚ್ಚರಿಸುವಳು : 
ಚಿಣ್ಣರನು ಮುಳುಗಿಸದಿರು 
ಮೀನುಗಳ ಒಣಗಿಸಿದಿರು 
ಕಲ್ಲುಗಳ ಮಿದುಗೊಳಿಸಿ 
ಸಹನೆಯಲಿ ನೀರುಣಿಸಿ 
ಹರಿವ ಹಾದಿಯಲ್ಲೆಲ್ಲ 
ಜೀವ ದೀಪವನುರಿಸು 


ವಿಷಕಂಠನನುಸರಿಸಿ 
ಕೊಳೆ ಕಳಂಕವ ಧರಿಸಿ 
ಕಾಳಿಯಾವೇಶವ ತಾಳಿ 
ಕೇಡಿನೆದೆಗೂಡ ಸೆಳೆದು 
ಮಡುವಿನಲಿ ಮುಳುಗಿಸು 


ಸೂರ್ಯನ ಕರುಣೆ 
ನೆಲದ ಹಣ 

ತಾಯ ಹರಕೆ 
ಕೊನೆವರೆಗೆ ಕಾಯುವುದು 


ಕಾಡು ಲಿಲ್ಲಿ ಹೂವುಗಳು 


೧೫೭ 


ತಾಯಿ 
ನಿಂತಲ್ಲೆ ನಿಲ್ಲುವಳು 
ತಪಸ್ವಿನಿ | 


'ತಾವರೆ' ಈಗವಳು 


ಹಳ್ಳದ ಬಳ್ಳಿಯನು ಕಡಿದು 
ಕಣ್ಣೀರ ತಡೆ ತಡೆದು 
ಮುಂದೆ ಸಾಗುವಳು 

ಹಿಂದೆ ನೋಡುವಳು 

ಹೊಳೆ ಮಗಳು.....:.. 


೧೫೮/ಾಡು ಲಿಲ್ಲಿ ಹೂವುಗಳು 


ಇಲ್ಲಿ ಬಯಸಿದಂತೆ 
ಬದುಕಬಹುದು 
ಇಚ್ಛೆಯಂತೆ ಸಾಯಬಹುದು 


ಸುತ್ತಲೂ ಮರಗಳು 
ಮರದೊಳಗೆ ಕಿಕ್ಕಿರಿದು 
ಪರಿಮಳಿಸಿವೆ ಹೂವುಗಳು 


ಜಿಂಕೆ ಆನೆ ಹುಲಿಗಳು 
ನೋಡಿಯೂ ನೋಡದಂತೆ 
ತಮ್ಮ ಪಾಡಿಗೆ ತಾವು 
ಹೆಜ್ಜೆಗಳನೂರಿ ಸಾಗಿಹವು 


ಹಕ್ಕಿಗಳು ಆಗಾಗ್ಗೆ ಹಾಡಿ 
ಗಮನ ಸೆಳೆಯುವವು 

ನವಿಲು ನನಗೆಂದೇ 
ಗರಿಯೊಂದನು ಉದುರಿಸಿಹುದು 


ತಂಗಾಳಿ ಸುಳಿಸುಳಿದು 
ಚಿಂತೆಗಳನೆತ್ತಿ ಕೊಂಡೊಯ್ಯುವುದು 
ಮಲಗು ಮಲಗೆಂದು 
ಮೆಲ್ಲನೆ ಪಿಸು ನುಡಿಯಾಡುವುದು 


ಹೊಯ್‌! 
ಕಷ್ಟಗಳೇ ಕಾಡು ಸುತ್ತಲು ಹೋಗಿ 
ಕ್ಲೇಶಗಳೇ ಎಲೆಗಳನೆಣಿಸಲು ಶುರು ಮಾಡಿ...... 


ಎಲೆಗಳನೆಣಿಸಿ ಮುಗಿಸಿದವರುಂಟೆ? 
ಈಗ ಇಲ್ಲಿ 


ಬಯಸಿದಂತೆ ಸಾಯಬಹುದು 
ಇಚ್ಛೆಯಂತೆ ಬದುಕಬಹುದು 


೧೬೦/ಡು ಲಿಲ್ಲಿ ಹೂವುಗಳು 


ಹಳ್ಳಿಯ ದಾರಿ 


ಅರವತ್ತರ ಮುದುಕ 
ಹತ್ತರ ಹುಡುಗಿ 
ಇಬ್ಬರೂ ಸೇರಿ 
ಸವೆಸಿದರು ದಾರಿ 


ಮುಂದೆ ಮುಂದೆ 
ಸಾಗಿದ ಮುದುಕ 
ಹಿಂದೆ ಹಿಂದೆಯೆ 
ಉಳಿದಳು ಹುಡುಗಿ 


ಮುದುಕನಿಗದು 
ನಿತ್ಯದ ದಾರಿ 
ನೋಡಲೇನಿದೆ? 


ಹುಡುಗಿಗೆ 
ಪ್ರತಿಯೊಂದು ಹೊಸದು 
ಬಿಟ್ಟರೆ ಸಿಗುವದೆ? 


ಹುಡುಗಿ ಹಳ್ಳದಲಿ 
ಕಾಲು ನೀಡಿದಳು 
ಚೆಲ್ಲಿದ ಹೂವು 
ಎತ್ತಿಕೊಂಡಳು 
ಹೊಂಗೆಯ ನೆರಳಲ್ಲಿ 
ಕೂತು ಹಕ್ಕಿಯ 
ಹಾಡನನುಕರಸಿದಳು 


ಮುಗಿಯುವುದೆ ದಾರಿ? 


ಕಾಡುಲಿಲ್ಲಿ ಹೂವುಗಳು/೧೬೧ 


ಮುದುಕ ಕಳವಳಿಸಿದ. 
ಮುಗಿಯದಿರಲಿ ದಾರಿ: 
ಹುಡುಗಿ ಹಂಬಲಿಸಿದಳು 


ಮುಂದೆ ಮುಂದೆ 
ಸಾಗಿದ ಮುದುಕ 
ಹುಡುಗಿಯ ಸಂಭ್ರಮಕೆ 
ಕಾರಣವ ಊಹಿಸುತ 


ಹಿಂದೆ ಹಿಂದೆಯೆ 
ಉಳಿದಳು ಹುಡುಗಿ, 
ಹಾವಿನ ಪೊರೆ 
ನವಿಲು ಗರಿ 
ಹುಡುಕುತ. 


೧೬ ೨/ಡು ಲಿಲ್ಲಿ ಹೂವುಗಳು 


ಹಪ್ಪಳದ ಕತೆ 


ಉಕ್ಕರಿಸಿದೆ 
ಹಿಟ್ಟು 
ಮಿದುವಾಯಿತು 
ಚೆನ್ನಾಗಿ ನಾದು 
ಲಟ್ಟಿಸಿದೆ 
ಹಪ್ಪಳವಾಯಿತು 


ಲಟ್ಟಿಸಿದಂತೆ 

ದಿಟ್ಟಿಸುತ . 

ತನಗೆ ತಾನೆ ಎಂಬಂತೆ 
ಎಲ್ಲಿಂದ ಬಂದೆ? 
ಎಂದು ಹಪ್ಪಳವೆ ಕೇಳಿತು 


ಪೀ ಸಸ್ಕಿ: ತೆನೆ 

ಕಾಳು, ಬೇಳೆ 

ಬೆವರು ಹಸಿವು 

ನೀರು ನೆಲ ಭೂಮಂಡಲ 
ಉಂಡೆ ಉಂಡೆಯಾಗಿ 
ಹಪ್ಪಳವೆ ತಾನಾಗಿ 

ಕತೆ ಸಾಗಿತು 

ಸೂರ್ಯ ಬೆಳಕು ಹಾಯಿಸಿ 
ಹಪ್ಪಳವನ್ನೂ ನನ್ನನ್ನೂ 


ಹದವಾಗಿ ಒಣಗಿಸಿದ 


ಮಾತಾಡದೆ ಮುನ್ನಡೆದ 
ಕಣ್ಣೆದುರೆ ಕರಗಿದ. 


ಕಾಡು ಲಲ್ಲಿ ಹೂವುಗಳು/೧೬೩ 


ಪುಟ್ಟ ಕಂಚವ್ವ 


ಹೊತ್ತಾರೆ ಸೂರ್ಯನ ಕಿರಣಗಳು ಮುತ್ತಿಡಲು 

ಹಾಳು ಹಕ್ಕಿಯ ಹಾಡು ಕಿವಿ ತುಂಬಲು 
ಕಿಸುರುಗಣ್ಣನು ತೆರೆದು ಸೆಟೆದ ಹೂ-ಮೈಯ ಮುರಿದು 
ಆಕಳಿಸುವಳು ನಮ್ಮ ಪುಟ್ಟ ಕೆಂಚವ್ವ..... 


ಚೂರು ಅಂಗಳವನೆ ಪರಪರ ಕೆರೆದು 

ಒಡೆದ ಗಡಿಗೆಯ ಸೊಂಟಕ್ಕೆ ಕರೆದು 

ಊರ ಗಟ್ಟಿಗಿತ್ತಿಯರೊಡನೆ ಗುದ್ದಾಡಿ 

ನೀರು ತರುವಳು ನಮ್ಮ ಪುಟ್ಟ ಕೆಂಚವ್ವ..... 


ಕರವೀರದ ಕೊಂಬೆಗಳ ಕಡಿದು 
ಒಣಗಿದ ರೆಂಬೆಗಳನು ಬಡಿದು 
ಕಡ್ಡಿ-ಪುರಳೆಯ ಒಟ್ಟಿಗೆ ಒಗೆದು 
ಬೆಂಕಿ ಉರಿಸುವಳು ನಮ್ಮ ಪುಟ್ಟ ಕೆಂಚವ್ವ..... 


ಚಟಾಕು ಹಾಲಿಗೆ ಚಿಟಿಕೆ ಪುಡಿಯನು ಬೆರೆಸಿ 
ಪಾವು ನೀರನೆ ಸುರಿದು 

ಘಮ್ಮೆನ್ನುವ ಹಾಗೆ ಟೀ ಕುದಿಸುವಳು 
ಮಾಯಾವಿ ಹುಡುಗಿ ನಮ್ಮ ಪುಟ್ಟ ಕೆಂಚವ್ವ..... 


ಹೊಲದಲ್ಲಿ ಸಂಜೆಯ ತನಕ ದುಡಿದು 
ಅಕ್ಕಿ-ಮೆಣಸಿನಕಾಯಿ ಪಡೆದು 

ತಮ್ಮನ ಬಾಯ ಚಪಲಕ್ಕೆ ಉದ್ದು-ಕಡಲೆಯ 
ಕದ್ದು ತರುವಳು ನಮ್ಮ ಪುಟ್ಟ ಕೆಂಚವ್ವ..... 


ದಾರಿಯಲಿ ಅಂತರಗಟ್ಟಮ್ಮನಿಗೆ ಕೈ ಮುಗಿವಳು 
ಹೊಟ್ಟೆ ಬಟ್ಟೆಗಿಟ್ಟು ಮಡುಗು ಎಂದು ಬೇಡುವಳು 


೧೬೪/ಾಡು ಲಿಲ್ಲಿ ಹೂವುಗಳು 


ಹಕ್ಕಿ ಗೂಡಿಗೆ ಮರಳುವಂತೆ 
ಗುಡಲಿಗೆ ಮರಳುವಳು ನಮ್ಮ ಪುಟ್ಟ ಕೆಂಚವ್ವ..... 


ಸೋರುವ ಬುಡ್ಡಿಯನೂ ಒಲಿಸಿ ಉರಿಸುವಳು 
ಪಾವಕ್ಕಿಯಲಿ ತಂಗಿ ತಮ್ಮನ ಹೊಟ್ಟೆ, ತೂಗಿಸುವಳು 
ಹರಿದ ಹಚ್ಚಡವನೆ ಸಮನಾಗಿ ಎಲ್ಲರಿಗೆ ಹೊದಿಸಿ 
ಕೈ ಚಳಕ ಮೆರೆವಳು ನಮ್ಮ ಪುಟ್ಟ ಕೆಂಚವ್ವ..... 


ಅಪ್ಪನ ಕುಡಿತ-ಜೂಜಿಗೆ ಬೆದರುವಳು 

ಅವ್ವನ ದಮ್ಮು-ಗೂರಲಿಗೆ ನೋಯುವಳು 
ಸಿಟ್ಟಿನಲಿ ಕಟ್ಟಿರುವೆ, ಚಿಟ್ಟೆ ನಗೆಯವಳು 

ದಿಟ್ಟ ನಡೆಯವಳು ನಮ್ಮ ಪುಟ್ಟ ಕೆಂಚವ್ವ..... . 


ಹೂವಿನ ವಾಸನೆ ಹಿಡಿದು ಹೆಸರು ಹೇಳುವಳು 

ಹಕ್ಕಿಯ ಕೂಗನಳೆದು ಅಣಕಿಸುವಳು 

ಎರೆಮಣ್ಣನು ಕಲಸಿ ಬೊಂಬೆಯ ಮಾಡುವಳು 
ಬೊಂಬೆಗೂ ಜೀವ ಕೊಡುವಳು ನಮ್ಮ ಪುಟ್ಟ ಕೆಂಚೆವ್ವ..... 


ಹುಲಿಯನಿಗೆ ಹಳ್ಳದಲಿ ಮಜ್ಜನ ಮಾಡಿಸುವಳು 
ಭೂತಾಯಿ ಮೀನ ಕಿರುಬೆರಳಲಿ ಕುಣಿಸುವಳು 
ಗಟ್ಟಿ ಗುಂಡಿಗೆಯವಳು ಕಾಳವ್ವನ | 
'ಕಿಡಿ' ಇವಳು ನಮ್ಮ ಪುಟ್ಟ ಕೆಂಚವ್ವ..... 


ಕಾಡು ಲಿಲ್ಲಿ ಹೊವುಗಳು/೧೬% 


ಹಾಡೆ ಹನುಮವ್ಹಾ... 


ಹಾಡೆ ಹನುಮವ್ಹಾ... 
ಕತ್ತಲ ಒಳಗೆ ಕರಗಿದೆ ಕೋಗಿಲೆ 
ಬೆಳಕಿಗೆ ತಾರವ್ವ 


ಹಳ್ಳಾಕೊಳ್ಳಾ 
ಹರಿಯೊ ಹಾಗೆ 
ಮಾವು ಬೇವೂ 
ಚಿಗಿಯೊ ಹಾಗೆ 
ರಂಜ ಸುರಗಿ 
ಉದುರೊ ಹಾಗೆ 
ಜಾಜಿ ಮಲ್ಲಿಗೆ 
ಬಿರಿಯೊ ಹಾಗೆ 
ಹಾಡೆ ಹನುಮವ್ಹಾ... 


ಕಾಳಿಯ ಕೆಚ್ಚಲು 

ತುಂಬೊ ಹಾಗೆ 

ಪಾತರಗಿತ್ತಿ ಕುಣಿಯೊ ಹಾಗೆ 
ಆಡೋ ನವಿಲು 

ನಲಿಯೊ ಹಾಗೆ 

ಹಕ್ಕಿಚುಕ್ಕಿ 

ಮರಳೊ ಹಾಗೆ 

ಹಗಲು ರಾತ್ರಿ 

ಉರುಳೊ ಹಾಗೆ 

ಹಾಡೆ ಹನುಮವ್ಹಾ... 


ಸಾಲದ ಬಡ್ಡಿ 
ಸೊರಗೊ ಹಾಗೆ 
ಕಾಳು ಬೇಳೆ 
ಸುರಿಯೊ ಹಾಗೆ 


೧೬೬/ಾಡು ಲಿಲ್ಲಿ ಹೂವುಗಳು 


ಕಟ್ಟಿಗೆ-ಕೆಂಡ 
ಉರಿಯೊ ಹಾಗೆ 
ನೀರೂ-ಸಾರೂ 
ಕುದಿಯೊ ಹಾಗ 
ಹಸಿವು ದಾಹ 
ನೀಗೋ ಹಾಗೆ 

ಹಾಡೆ ಹನುಮವ್ಹಾ... 


ಕಾಸಿನ ಕಾಲು 
ನಡುಗೊ ಹಾಗೆ 
ಗರುವದ ಗೋಣು 
ಮುರಿಯೊ ಹಾಗೆ 
ಸೇಡು-ಕೇಡು 
ಕರಗೊ ಹಾಗೆ 
ಬೇನೆ ಬೇಸರ 
ಕಳೆಯೊ ಹಾಗೆ 
ಮೇಲು-ಕೀಳೂ 
ಅಳಿಯೊ ಹಾಗೆ 
ಹಾಡೆ ಹನುಮವ್ಹಾ... 


ಪ್ರೇಮ-ಕರುಣೆ 
ಉಕ್ಕೋ ಹಾಗೆ 
ಕನಸೊ ಕಣ್ಣು 
ತೆರೆಯೊ ಹಾಗೆ 
ದೇಹ-ಜೀವ 
ಮಾಗೊ-ಹಾಗೆ 
ಮುಕ್ಕಣ್ಣನಿಗೆ 
ಮುಟ್ಟೋ ಹಾಗೆ 
ಹಾಡೆ ಹನುಮವ್ಹಾ... 


ಹಾಡ ಕೇಳಿ ಕಣ್ಣಾ ಮುಚ್ಚುವೆ 
ಹಾಡಿನ ಹುಚ್ಚವ್ನಾ by 


ಕಾಡು ಲಿಲ್ಲಿ ಹೂವುಗಳು/ ೧೬೭ 


ಚೆಲುವ ನಾರಾಯಣ 


ಧೂಪ-ದೀಪದಲ್ಲಿದ್ದ 
ಹೂವು-ಗಂಧದಲ್ಲಿದ್ದ 
ಚೆಲುವ ನಾರಾಯಣ 


ಕರ್ಪೂರದಾರತಿಯಲ್ಲಿದ್ದ 
ಕುಂಕುಮದಕ್ಷತೆಯಲ್ಲಿದ್ದ 
ಚೆಲುವ ನಾರಾಯಣ 


ಗಂಟೆ ಜಾಗಟೆಯಲ್ಲಿದ್ದ 
ಮಂತ್ರ ಘೋಷದಲ್ಲಿದ್ದ 
ಚೆಲುವ ನಾರಾಯಣ 


ನಿತ್ತ ಪೂಜೆಯಲ್ಲಿದ್ದ 
ಹೊತ್ತ ಹರಕೆಯಲ್ಲಿದ್ದ 
ಚೆಲುವ ನಾರಾಯಣ 


 ಮುದ್ದನುಕ್ಕಿಸುತ್ತಿದ್ದ 

ನೆಟ್ಟಗೆ ದಿಟ್ಟಿಸುತ್ತಿದ್ದ 
' ಮರುಳಾಗದವರುಂಟೆ, 
ಚೆಲುವ ನಾರಾಯಣ? 


ಮುದ್ದು ಮುಖವನೆ 
ನೆನೆದು 

ಗಂಡನ ನೆನಪನೆ 
ತೊರೆದು 

ಕರೆಯಬಹುದೆ ; 
ಚೆಲುವ ನಾರಾಯಣ? - 


೧೬೮]ಾಡು ಲಲ್ಲಿ ಹೂವುಗಳು 


ಮುದ್ದು ಮಗುವಿನ ತಾಯಿ 
ಮನಸು 

ತತ್ತರಿಸುವ ಹಾಯಿ 
ಕರೆಯಬಹುದೆ 

ಚೆಲುವ ನಾರಾಯಣ? 


ಬಂಧುವನೆ ಬದಿಗಿರಿಸಿ 
ಊರ ಮಂದಿಯನೂ 
ಕಡೆಗಣಿಸಿ 
ಕರೆಯಬಹುದೆ 
ಚೆಲುವ ನಾರಾಯಣ”? 


ಯಾಕೆಂದು ತಿಳಿಯದು 
ಏನೊಂದು ಹೊಳೆಯದು 
ಒಲವಿನಾವೇಶ! 
ವಿವಶಳಾದಳೆ ಅವಳು 
ಚೆಲುವ ನಾರಾಯಣ? 


ಹೊರಗೇನೂ ಕಾಣಿಸದು 
'ಒಳೆಗೇನೊ ಅನಿಸುವುದು 
ಅದಕೂ ಅವನೆ ಕಾರಣ 
ಚೆಲುವ ನಾರಾಯಣ 


: ನೆಮ್ಮಿ ನಲುಗಿರಬಹುದು 
ಒಲಿದು ಕೆಟ್ಟವರುಂಟೆ? 
ಒಲುಮೆ ಇಲ್ಲದಿರೆ 

ಅವನ ಮುಟ್ಟುವುದುಂಟೆ? 
ಎಂಟೆದೆಯ ತುಂಟನೆ 
ಚೆಲುವ ನಾರಾಯಣ... 


ಕಾಡು ಲಲ್ಲಿ ಹೂವುಗಳು/೧೬೯ 


ಮೊಟೆ 


ಟಿ 


ಪಂಚೇಂದ್ರಿಯಗಳಿಗೆ ಒಲಿದು ಅವು ಹೇಳಿದ ಹಾಗೆ ನಲಿದು 
ಕುಣಿ ಅಂದರೆ ಕುಣಿದು ಕಾಡಿ ಬೇಡಿ ಪಡೆದೆ 
ಮಿರಿಮಿರಿ ಮಿಂಚೊ ಮೊಟ್ಟೆ, ಕಿಚ್ಚಾ ಹಚ್ಚೊ ಮೊಟ್ಟೆ 


ಕಳ್ಳುಬಳ್ಳಿಯಾ ಹಂಗಿಲ್ಲದಾ ಮೊಟ್ಟೆ, ನಿಲುವು ನಡೆಯಿಲ್ಲದಾ ಮೊಟ್ಟೆ 
ಒತ್ತಿದರೂ ಒಡೆಯದೆ ಕುಟ್ಟಿದರೂ ಸಿಡಿಯದೆ | 
ಮಂಕುಬೂದಿಯನೆರಚಿ ಮಿಕನನ್ನಾಗಿಸಿ ಮಣಿಸಿ 

ಬೆರಕಿ ಗುಣವ ಕಲಿಸಿ ನಕ್ಕಿತವ್ವಾ ಮೊಟ್ಟೆ 

ಮಿರ್ರನೆ ಮಿಂಚೊ ಮೊಟ್ಟೆ, ಮಾಯಾ ನಗರಿಯ ಮೊಟ್ಟೆ 


ಕಣ್ಣಲಿ ಹಳ್ಳವ ಅಗೆದು ಮೂಗಿಗೆ ದಾರವ ಬಿಗಿದು 
ಕಿವಿಯಾ ಕಚ್ಚಿ ನಾಲಗೆ ಚುಚ್ಚಿ ಬಾಯ ಮುಚ್ಚಿ 

ದೆಯ್ಮ ಮೆಟ್ಟಿದ ಹಾಗೆ ಮೈಯಾ ಮೆಟ್ಟಿಕೊಂಡು 

ಬದುಕಾ ನರಕಾ ಮಾಡಿ ಸೊಕ್ಕಿತವ್ವಾ ಮೊಟ್ಟೆ, 

ಮಿರಿಮಿರಿ ಮಿಂಚೊ ಮೊಟ್ಟೆ, ತಿಳಿವನು ತಿರುಚೊ ಮೊಟ್ಟೆ 


ಕೊಡವಿದ್ದಕ್ಕೇ ಹೊರಳಿ ಕೆಡವಿದಕ್ಕೇ ಕೆರಳಿ 

ಛಂಗನೆ ಮೇಲೆ ನೆಗೆದು ನೆತ್ತಿಯ ಮೇಲೆ ಕುಣಿದು 
ಸರಸರ ಒಳೆಗೆ ಇಳಿದು ಬತ್ತಿಯ ಹಾಗೆ ಉರಿದು 
ಸುಡುಸುಡು ಅಂತು ಮೊಟ್ಟೆ ಸುಟ್ಟಿತವ್ವಾ ಹೊಟ್ಟೆ 
ಮಿರ್ರನೆ ಮಿಂಚೊ ಮೊಟ್ಟೆ, ನಂಜನು ಉಣಿಸೊ ಮೊಟ್ಟೆ 


ಮಾಟವ ಮಾಡಿದೆ ಮಂತ್ರವ ಹಾಕಿದೆ 

ಹರಕೆಯ ಹೊತ್ತು ಮುಡಿಪನು ಕಟ್ಟಿದೆ 

ಹೋದೆ... ಹೋದೆ... ಅಂದು, ಒಮ್ಮೆಗೆ ಒಳಗೇ ಬಂದು 
ಮುಳ್ಳಿನ ಹಾಗೆ ಮೊನೆದೂ, ನಟ್ಟಿತವ್ವಾ ಮೊಟ್ಟೆ 
ಮಿರಿಮಿರಿ ಮಿಂಚೊ ಮೊಟ್ಟೆ ಮೂಜಗ ಮುಕ್ಕಿದ ಮೊಟ್ಟೆ 


೧೭೦/ಾಡು ಲಿಲ್ಲಿ ಹೂವುಗಳು 


ಕೆಟ್ಟೇ ಅನಿಸಿತು ಬಿಡುಗಡೆ ಬಯಸಿತು 

ಹೃದಯವು ಕಲಿಸಿತು ಅರಿವದು ಉಳಿಸಿತು 

ಧೂಪಾ ಹಚ್ಚಿ ದೀಪಾ ಬೆಳಗಿ ಹೂಗಳನೇರಿಸಿ 
ತಟ್ಟೆಯಲ್ಲಿಟ್ಟು ಶಿವನಿಗೆ ಕೊಟ್ಟೆ 

ಗಲ್ಲವ ಬಡಿದು ಬೆಲ್ಲದ ಮಾತಲಿ ಮೊರೆಯನು ಇಟ್ಟೆ 


ಎಲ್ಲೇ ಹುಡುಗಿ ಮೊಟ್ಟೆ? ಎಲ್ಲೇ ಹುಡುಗಿ ಮೊಟ್ಟೆ? 


ನನಗೆ ನಾನೆ ಕೇಳುವೆ, ನನಗ ನಾನೆ ಹೇಳುವ 
ಮುಕ್ಕಣ್ಣನಿಗೆ ಕೊಟ್ಟು ಕೈಯ ಮುಗಿದು ಬಿಟ್ಟೆ. 


ಕಾಡುಲಿಲ್ಲಿ ಹೂವುಗಳು/೧೭೧ 


ಬೆರಳು 


ಮೊಗ್ಗಿನ ಹಾಗೆ ಬಾಲ್ಕದ ಬೆರಳು 
ಮದಗಜದಂತೆ ಮಧ್ಮದ ಬೆರಳು 
ಮಾಗಿತು ಬಾಗಿತು ಮುಪ್ಪಿನ ಬೆರಳು 
ಯಾವುದು ಹಿರಿದು? ಯಾವುದು ಕಿರಿದು? 
ಹುಟ್ಟಿನ ಬೆರಳು? ಸಾವಿನ ಬೆರಳು? 


ಕಣ್ಣನು ಉರಿಸಿತು ಬೆಂಕಿಯ ಬೆರಳು 
ಮೂಗನು ಇರಿಸಿತು ಗಾಳಿಯ ಬೆರಳು 
ತುಟಿಯನು ತಿದ್ದಿತು ನೀರಿನ ಬೆರಳು 

ಕಿವಿ ನಾಲಗೆಯನು ನಭದಾ ಬೆರಳು 
ಮೈಯ ಮೂಡಿಸಿತು ಭೂಮಿಯ ಬೆರಳು 


ಮೋಹ ಮದ ಮತ್ಸರಗಳನೂ 

ಪ್ರೀತಿ ಕರುಣೆ ಕಾಮನೆಗಳನೂ 

ಸಂಚು ವಂಚನೆ ಛಲ ಬಲಗಳನೂ 
ಹಿಡಿಹಿಡಿ ಅಂದಿತು ಮಾಯೆಯ ಬೆರಳು 


ಚಿಮ್ಮಿತು ಚಾಚಿತು ಚಲಿಸಿತು 
ಬೀಜದ ಬೆರಳು 

ತತ್ತಿಯನಪ್ಪಿತು ತುತ್ತನು ಉಣಿಸಿತು 
ತಟ್ಟಿ ಮಲಗಿಸಿತು ತಾಯಿಯ ಬೆರಳು 


ಚೆಂದ್ರನ ಕರೆಯಿತು ಚಪ್ಪಾಳೆ ತಟ್ಟಿತು 


ತುತ್ತೂರಿ ಹಿಡಿಯಿತು ಪುಟವದು ತೆರೆಯಿತು 
ಚಿತ್ರವ ಬರೆಯಿತು ಮಗುವಿನ ಬೆರಳು 


೧೭೨/ಡು ಲಿಲ್ಲಿ ಹೂವುಗಳು 


ಮಲ್ಲನ ಮಣಿಸಿತು ಮಲ್ಲಿಗೆ ಮುಡಿಸಿತು 
ಕೆನ್ನೆಯ ಸವರಿತು ಕಣ್ಣೀರ ಒರೆಸಿತು 
ಕನಸನು ಹೆಣೆಯಿತು ಕವಿತೆಯ ಬರೆಯಿತು 
ಬಿನ್ನಾಣ ಮಾಡಿತು ಪ್ರೇಮಿಯ ಬೆರಳು 


ಕೋವಿಯ ಹಿಡಿಯಿತು ಮದ್ದನು ಸಿಡಿಸಿತು 
ತಕ್ಕಡಿ ಹಿಡಿಯಿತು ತಿಜೋರಿ ತುಂಬಿತು 
ಮಕುಟವ ಕಸಿಯಿತು ಮರಳನು ಅಳೆಯಿತು 
ಯೌವನದರಳನು ಹುರಿಯಿತು ಬೆರಳು 


ಮಣಿಯನು ಎಣಿಸಿತು ಕಪ್ಪರ ಹಿಡಿಯಿತು 
ತಾಳೆವ ಹಾಕಿತು ತಂತಿಯ ಮೀಟಿತು 
ಗೀತೆಯ ನುಡಿಸಿತು ಧೂಪವ ಹಚ್ಚಿತು 
ನಡುಗಿತು ನರಳಿತು ಮಾಗಿಯ ಬೆರಳು 


ಹುಟ್ಟದು ಸವೆಯಿತು ಹಾಯಿಯು ಹರಿಯಿತು 
ಹತ್ತೂ ದಿಕ್ಕಿಗೆ ಬೊಂಬಿನ ನೆರಳು 

ಕಾಣದ ಬೆರಳೊಂದು ಕೊಳಲನು ನುಡಿಸಿತು 
ಹಂಸೆಯ ಹಿಡಿದೆತ್ತಿ ಗಗನಕೆ ಚಿಮ್ಮಿತು 
ರುಗ್ಗೆಂದು ಹೊಳೆಯಿತು ಮಿಂಚಿನ ಬೆರಳು. 


ಈ — P) 
ಕಾಡು ಲಿಲಿ ಹೂವುಗಳು 


೧೭೩ 


ತುತ್ತು ಮತ್ತು ತುತ್ತೂರಿ 


ತುತ್ತು ಉಣ್ಣುವ ಬಾಯೆ 
ತುತ್ತು ಉಣಿಸುವ ತಾಯೆ 
ಏನೀ ಜಗದ ಮಾಯೆ? 


ಒಲೆಯ ಉರಿಸುವ ತಾಯೆ 

ಎಲ್ಲವ್ವ ಹಾಲಕ್ಕಿ ಬೇಯಿಸಿದ ಮಡಕೆ? 
ಯಾಕವ್ವ ಇಷ್ಟೊಂದು ಹಸಿವು ಬಾಯಾರಿಕೆ? 
ಯಾಕವ್ವ ಬೆಂದ ಕಾಳಿಗೂ ಮೊಳಕೆ? 


ತುತ್ತೂರಿ ಊದುವ ಬಾಯೆ 
ತುತ್ತೂರಿ ಕೈಗಿತ್ತ ತಾಯೆ 
ಏನೀ ಜಗದ ಮಾಯೆ? 


ಒಲವ ಹರಿಸುವ ತಾಯೆ 

ಯಾಕವ್ವಾ ಅಂಕೆಯನೂ ಮೀರಿ 

ಬಿರಿಯುವದು ಮಲ್ಲಿಗೆ? 

ಯಾಕವ್ವ ಕನಲುವುದು ಕತ್ತರಿಸಿದರೆ ರೆಕ್ಕೆ? 
ಯಾಕವ್ವ ಅಂಜುವುದು ಮೂಜಗವು ಅಂಕುಶಕೆ? 


ತುತ್ತೆನ್ನ ತೊತ್ತಾಗಿಸುವ ಮುನ್ನ 
ತುತ್ತಿಗೆ ತುತ್ತಾಗುವ ಮುನ್ನ 
ನೆತ್ತಿಯನು ಹೊತ್ತಿಸಿ 
ಬತ್ತಿಯಾಗಿಸು ತಾಯೆ 


ತುತ್ತೂರಿ ಕೈಗಿತ್ತು ಮೈಮರೆಸದಿರು ನನ್ನ 
ಮದ್ದಲೆಯ ಕೈಗಿತ್ತು ಮದ್ದಾನೆಯಾಗಿಸದಿರು ನನ್ನ 


೧೭೪/ಾಡು ಲಲ್ಲಿ ಹೂವುಗಳು 


ಈ 


ತುತ್ತಿನ ಮುಂದೆ ತಲೆಬಾಗಲು ಕಲಿಸು 
ತಂಬೂರಿಯ ಕೈಗಿತ್ತು ತಲ್ಲಣವ ನಿಲಿಸು 
ತುತ್ತು-ತುತ್ತೂರಿಯ ನಡುವೆ 
ಸೇತುವೆಯಂತೆ ನಿಲಿಸು. 


ಎಲ್ಲಿದೆ ದಂಡೆ, ಯಾರನ್ನು ಕಂಡೆ? 


ಕಡಲ ಕರುಳು ಬಳ್ಳಿಯಲ್ಲರಳಿದ ಹೂ-ಮಗನೆ 
ಎಲೆ ಎಲೆ ಅಲೆಯೊಳಗಣ ನಿತ್ಮ ಹರಿದ್ವರ್ಣನೆ 
ಅಂಬಿಗನೆ- 

ಹೇಳು ಆ ದಂಡೆಯಲ್ಲೇನಿದೆ? 


ಹುಟ್ಟಿನ ಹರಿಕಾರನೆ 
ಮತ್ತ್ಯಕನ್ನಿಕೆಯ ಪ್ರಿಯಕರನೆ 
ಅಂಬಿಗನೆ- 

ಹೇಳು ಆ ದಂಡೆಯಲ್ಲೇನಿದೆ? 


ಸುಳಿಗಾಳಿಯ ಸನ್ಮಿತ್ರನೆ 
ಮಳಲ ಮಾನಸ ಪುತ್ರನೆ 
ಅಂಬಿಗನೆ ಆ ದಂಡೆಯಲ್ಲೇನಿದೆ? 


೨ 
ನಾನು ಅಂಬಿಗನು 
ನಂಬುವೆಯಾ? 
ಹಾಗಾದರೆ ಕೇಳು- 


ಆ ದಂಡೆಯಲ್ಲೂ.... 

ಈ ದಂಡೆಯಲ್ಲೇನಿದೆ ಎಂದು 
ಕೇಳುತಿಹನು, ನಿನ್ನಂತೆಯೆ ಅವನು 
ಸಂಶಯಾತ್ಮನು- ಅದು ನೀನು! 


ಆ ದಂಡೆಯಲ್ಲೂ... 

ಹೀಗೆಯೆ ಆಲಿಸಿ ನಗುತಿಹನು 
ನನ್ನಂತೆಯೆ ಅವನು ಅಂಬಿಗನು 
ಅದು ನಾನು 


ಈಗ ಹೇಳು- 
ಎಲ್ಲಿದೆ ದಂಡೆ? ಯಾರನ್ನು ಕಂಡೆ? 


೧೭೬/ಾಡು ಲಿಲ್ಲಿ ಹೂವುಗಳು 


ಯಾರು ನೀನು? 


ಏಯ್‌! ಯಾರು ನೀನು? 
ನಾನು ಹೂಗಿಡಗಳ ಮಿತ್ರ 


ಏಯ್‌! ಯಾರು ನೀನು? 
ನಾನು ನದಿಯ ಪಾತ್ರ 


ಏಯ್‌! ಯಾರು ನೀನು? 
ನಾನು ಅಗ್ನಿ ನೇತ್ರ 


ಏಯ್‌! ಯಾರು ನೀನು? 
ನಾನು ಉಲ್ಲಾಸ ಚೈತ್ರ 


ಏಯ್‌! ಯಾರು ನೀನು? 
ನಾನು ಪದ್ಮ ಪತ್ರ 


ಏಯ್‌! ಯಾರು ನೀನು? 
ನಾನು ನಾಟಕದ ಪಾತ್ರ 


ಏಯ್‌! ಯಾರು ನೀನು? 
ನಾನು ಅಣುಸೂತ್ರ 


ಏಯ್‌! ಯಾರು ನೀನು? 
ನಾನು ಬ್ರಹ್ಮಾಂಡ ಗಾತ್ರ 


ಏಯ್‌! ಯಾರು ನೀನು? 
ನಾನು ನೀನು ಮಾತ್ರ. 


ಕಾಡುಲಿಲ್ಲಿ ಹೂವುಗಳು/೧೭೭ 


ದೇವರಿಗೆ 


ಕರುಳು ಬಳ್ಳಿಯಲಿ 
ಹರಿದು ಬಂದವನು 
ರಕ್ತಗತನಾಗಿಹನು 


ನರನಾಡಿಯಲಿ 
ಸಂಚರಿಸಿ 


ಉಸಿರು ಕೊಟ್ಟಿಹನು 


ಆಶೆ ಬೆಂಕಿಯನಿಕ್ಕಿ 
ಎಚ್ಚರವಾಗಿಹನು 


ಈಗವನ ಕಣ್ಣಿಂದಲೆ 
ನಾನವನ ನೋಡುವೆನು 


ಹಣ್ಣಲ್ಲಿ ಬೇರೂರಿದಂತೆ 
ನನ್ನಲ್ಲಿ ಅವನು. 


೧೭೮/ಾಡು ಲಿಲ್ಲಿ ಹೂವುಗಳು 


ನಿವೇದನೆ 


ದೀಪದ ಕುಡಿ ನಿಶ್ಚಲವಾಗಿ 
ಉರಿದಿರಲು 

ಅಗರಬತ್ತಿಯು ಘುಮಘಮಿಸಿ 
ಸುವಾಸನೆಯ ಬೀರಿರಲು 
ಕುಂಕುಮದ ಬೊಟ್ಟಿಟ್ಟು 
ಹೂಗಳನೇರಿಸಿ 
ಹಾಲು-ಸಕ್ಕರೆಯನಿರಿಸಿ 

ನನ್ನ ಕಷ್ಟಗಳ ಕಟ್ಟು ಬಿಚ್ಚಿದೆ 


ನಾನು ಹೇಳುತ್ತಾ ಹೋದೆ 
ಅವನು ಕೇಳುತ್ತಾ ಕೂತ 


ಸಮಯ ಸರಿದದ್ದೆ ತಿಳಿಯಲಿಲ್ಲ 
ಅವನೂ ಕೂತಲ್ಲಿಂದ ಕದಲಲಿಲ್ಲ 


ಕೊನೆಕೊನೆಗೆ 
ನನ್ನ ಕಂಠವೂ ತುಂಬಿ ಬಂದಿತ್ತು 


ಅವನ ಕಣ್ಣಿಂದಲೂ ನೀರು ತುಳುಕಿತ್ತು. 


ಕಾಡು ಲಿಲ್ಲಿ ಹೂವುಗಳು/೧೭೯ 


ತಾರುಣ್ಯ 


ತುಂಬಿದ ಹೊಳೆ 
ಸುಡುವ ಬೆಂಕಿ 


ಮಿಂಚುವ ಕಣ್ಣು 
ಕತ್ತಿಯ ನಾಲಗೆ 


ಕುದಿಯುವ ರಕ್ತ 
ಮಣಿಯದ ತೋಳು 


ಚಿರತೆಯ ನಡೆ 
ಹದ್ದಿನ ನೋಟ 


ಒನಪು-ವಯ್ಕಾರ 
ಆರ್ಬ್ಭಟ-ಆವೇಶ 


" ಅಗಾಧ ಹಸಿವು 
ಅಚಲ ವಿಶ್ವಾಸ 


ಪುಟ್ಟ ಹೃದಯ 
ದೊಡ್ಡ ಆಶೆ. 


'೧೮೦]ಾಡು ಲಿಲ್ಲಿ ಹೂವುಗಳು 


ರೆಕ್ಕೆಗಳಿಲ್ಲ ಎಂದು 
ಆಕಾಶ ಅವಮಾನಿಸಲಿಲ್ಲ 


ಗಿಡದೆತ್ತರ ಎಂದು 
ಮರ ಮೂದಲಿಸಲಿಲ್ಲ 


ಏನು ನಡೆಯೊ ಎಂದು 
ನದಿ ಅಣಕವಾಡಲಿಲ್ಲ 


ಸಣ್ಣವಳೆಂದು 
ಶಿಖರ ತಿರಸ್ಕರಿಸಲಿಲ್ಲ 


ಕೃಷ್ಣ ಎಂದು 
ಬೆಳದಿಂಗಳು ನಗಯಾಡಲಿಲ್ಲ 


ಮಾತು ಬರುವುದಿಲ್ಲ 
ಎಂದೇನೂ ಅಲ್ಲ 


ನಾಲಗೆಯು ಮುಳ್ಳಲ್ಲ 


ಕಾಡುಲಿಲ್ಲಿ ಹೂವುಗಳು/೧೮೧ 


ಎಲ್ಲಿ ಹೋದವೋ... 


ಮುಡಿಯ ಸಿಂಗರಿಸಿದ 
ಹೂವುಗಳು... 


ಕೆನ್ನೆಯ ನುಣುಪಾಗಿಸಿದ 
ಬಣ್ಣಗಳು... i 


ಮೂಗನು ಸೆಳೆದ 
ಸುಗಂಧಗಳು... 


ನಾಲಗೆಯ ಮುದಗೊಳಿಸಿದ 
ರಸಗಳು... 


ಕಿವಿಯ ತಣಿಸಿದ 
ಸ್ವರಗಳು... 


ಕಣ್ಣನು ಅರಳಿಸಿದ 
ನೋಟಗಳು... 


ಎಲ್ಲಿ ಹೋದವೋ? 


ಎಣ್ಣೆ ತೀರಿದೆ 
ಎಂದು ತೋರುವುದು... 


ಬೆಂಕಿಯ ಕರುಣೆ 


ಬತ್ತಿ 
ಮತ್ತೂ ಉರಿಯುವುದು. 


೧೮೨7ಡು ಲಲ್ಲಿ ಹೂವುಗಳು 


ಮೋಂಬತ್ತಿ 


ಒಂದು ಗಂಟೆ 
ಪುಟ್ಟ ಕೋಣೆಯ 
ಬೆಳಗಿದೆ 


ಗೋಡೆಯ ಮೇಲೆ 
ಸುಂದರಿಯ ಪಟವಿತ್ತು 
ಪರಿಶೀಲಿಸಿದೆ 


ಹೂದಾನಿಯಲ್ಲಿ 
ತಾಜಾ ಹೂಗುಚ್ಚವಿತ್ತು 
ಆಘ್ರಾಣಿಸಿದೆ 


ಮರುಳೆ... 
ಬೂದಿಯಾಗಿರು 
ಎಂದು ಬೆಂಬತ್ತಿದ 
ಪತಂಗಕ್ಕೆ 

ತಿಳಿಯ ಹೇಳಿದೆ 


ಮೂಲೆಯಲ್ಲಿ 

ಮುದುಡಿ ಮಲಗಿದ್ದ 
ಮುದುಕನ 

ಮರಣಕ್ಕೂ ಸಾಕ್ಷಿಯಾದೆ 


ಉರಿದೂ ಉರಿದೆ 
ಕೊನೆವರೆಗೆ 
ದೇಹದೊಂದಿಗೆ 
ಆತ್ಮನೊಂದಿಗೆ. 


ಕಾಡು ಲಿಲ್ಲಿ ಹೂವುಗಳು/ ೧೮೩ 


ಕಾಲು ದಾರಿಯೆ ಸಾಕು... 


ಹಸಿವಾಯಿತು 
ಶರಣಾದೆ ಮರಗಳಿಗೆ 


ಬಾಯಾರಿತು 

ತಲೆಬಾಗಿದೆ ನದಿಗಳಿಗೆ 
ಮನಸೊಪ್ಪಿತು 

ಸುಲಿಪಲ್ಲ ಗೊರವಂಗೆ ಒಲಿದೆ 


ಗಿರಿಗಳಿಗೆ ಗವಿಗಳಿಗೆ 

ಗಿಳಿ ಕೋಗಿಲೆ ನವಿಲುಗಳಿಗೆ 
ಮಂದ ಮಾರುತಗಳಿಗ 
ಕೈಯ ಮುಗಿದೆ 


ನಡೆವವಳಿಗೆ ನುಡಿಯ ಹಂಗೇಕೆ? 
ಕಡೆಯ ನುಡಿಯನೂ ಕೊಡವಿ 
...ಮುನ್ನಡೆದೆ 


ಕೂಡಿ ಬಂದಿರಲು ಗಳಿಗೆ 
ಕಾಲು ದಾರಿಯೆ ಸಾಕು 


ಕರೆದೊಯ್ಯಲು ಕದಳಿಗೆ... 


ಇದನರಿಯದಿಹನೆ 
ಚೆನ್ನಮಲ್ಲಿಕಾರ್ಜುನ? 


೧೮೪ಗ]ಾಡು ಲಿಲ್ಲಿ ಹೂವುಗಳು 


ಮಾತನಾಡಿಸಬೇಕು 


ಹೊರಳುತ್ತಿರುವ ಭೂಮಿಯನ್ನೂ 
ಉರುಳುತ್ತಿರುವ ಸಾಗರವನ್ನೂ 
ಮಾತನಾಡಿಸಬೇಕು 


ಉರಿಯುತ್ತಿರುವ ಬೆಂಕಿಯನ್ನೂ 
ಮೊರೆಯುತ್ತಿರುವ ಗಾಳಿಯನ್ನೂ 
ಮಾತನಾಡಿಸಬೇಕು 


ಮರಳುತ್ತಿರುವ ಹಕ್ಕಿಗಳನ್ನೂ 
ಅರಳುತ್ತಿರುವ ಹೂವುಗಳನ್ನೂ 
ಮಾತನಾಡಿಸಬೇಕು 


ಚಿಗುರುತ್ತಿರುವ ಮರವನ್ನೂ 
ಕರಗುತ್ತಿರುವ ಮಂಜನ್ನೂ 
ಮಾತನಾಡಿಸಬೇಕು 


ಆಕಾಶ-ಕಾಯದೊಳಗೆ 
ಅವಿನಾಶಿ ಸೂರ್ಯ! 


ದೇವರೆ... ಇವರದ್ದು ಯಾವ ಭಾಷೆ?! 
ಎಂದಾದರೂ ಕೈಗೂಡುವುದೇ ಆಶೆ?. 


ಕಾಡು ಲಿಲ್ಲಿ ಹೂವುಗಳು 


ಬೇಡ... 


ಭಯ ಹುಟ್ಟಿ,ಸಬೇಡ... 
ಬೆಂಕಿಯ ಮುಟ್ಟಿ ನೋಡುತ್ತೇನೆ 


ತಡೆಯಬೇಡ... 
ಕಡಲೊಳಗೆ ಧುಮುಕಿ ಈಜುತ್ತೇನೆ 


ನಗಬೇಡ... 
ಬಿಸಿಲುಗುದುರೆಯನೇರಿ ಹೋಗುತ್ತೇನೆ 


ಅಣಕಿಸಬೇಡ... 
ಮರಳೊಳಗೆ ಗೂಡು ಕಟ್ಟುತ್ತೇನೆ 


ಎಚ್ಚರಿಸಬೇಡ... 
ಮೊಟ್ಟೆಗೆ ಕಾವಿಟ್ಟು ಮರಿ ಮಾಡುತ್ತೇನೆ 


ಮುನಿಯಬೇಡ... 
ಮಾರನಿಗೊಲಿದು ಮೈ ಮರೆಯುತ್ತೇನೆ 


ಕೀಳೆಬೇಡ... 
ಮೈದುಂಬಿ ಅರಳುತ್ತೇನೆ 


ಕರೆಯಬೇಡ... 
ಇಲ್ಲಿರಲು ಆಶೆ ಪಡುತ್ತೇನೆ 


ಬೇಡ...ಬೇಡ...ಬೇಡ...! 
ಹಿಂಬಾಲಿಸಬೇಡ ಸುಮ್ಮನೆ... 


೧೮೬/ಾಡು ಲಿಲ್ಲಿ ಹೂವುಗಳು 


ಕಣ್ಣು, ಬೂದಿ ಮತ್ತು ಜಗತ್ತು 


; ಕಣ್ಣು 
ನೀರು ನೆಲ ಆಕಾಶ 
ತನ್ನಲ್ಲೆ ಅಂದಿತು 


ಆ ಕಣ್ಣು 
ಮೋಹ ಮದ ಮತ್ಸರ 
ತನ್ನಲ್ಲೆ ಅಂದಿತು 


ಆ ಕಣ್ಣು 
ಕ್ರಿಮಿ ಕೀಟ ಪಶು ಪಕ್ಸಿಗೆ 
ಕನ್ನಡಿ ತಾನೆಂದಿತು 


ಆ ಕಣ್ಣು 
ಹುಟ್ಟು-ಸಾವು 
ತನ್ನಲ್ಲೆ ಎಂದಿತು 


ಆ ಕಣ್ಣು 
ಜಗತ್ತು ತಾನೆಂದಿತು 


೨ 
ಧಗ ಧಗ ಧಗ ಧಗ 
ಉರಿಯುವ ಬೆಂಕಿಯಲ್ಲಿ 
ಹೂವಿನ ಎಸಳುಗಳಂತಹ 
ಕಣ್ಣುಗಳು... 


ಜಗತ್ತು ಇಷ್ಟು ಸುಲಭವಾಗಿ 
ಬೂದಿಯಾಗುವುದು 
ಎಂದು ಯಾರು ಎಣಿಸಿದ್ದರು? 


ಅದೂ ಕಣ್ಣೆದುರು... 


ಕಾಡು ಲಿಲ್ಲಿ ಹೂವುಗಳು/೧೮೭ 


ನಾಳೆ 


ನಾಳೆ ಕೊಯ್ದಾಗುವುದು 
ಹಕ್ಕಿಗಳಿಗೆ 

ಹುತ್ತರಿ ಹಾಡು 
ವಿದಾಯ ಹೇಳುವುದು 


ತೆನೆಗಳೊಡನೆ 
ಆಡವಾಡಲು ಬರುವ 
ಸುಳಿಗಾಳಿ ನಿರಾಶೆಯಿಂದ 
ಮರಳಬೇಕಾಗುವುದು 


ಇನ್ನಿಲ್ಲಿ ನರಿ ಊಳಿಡದು 
ಇಲಿ ಬಿಲ ತೋಡದು 

ಕವಣೆ ಬೀಸುವ 
ಹುಡುಗರಿಗಿನ್ನು ಕೆಲಸವಿರದು 


ಬೆದರು ಬೊಂಬೆಯೂ 
ನಾಳ ತನ್ನ 

ವೇಷ ಕಳಚಿಡುವುದು 
ಸದ್ದುಗದ್ದಲ ಸಂಭ್ರಮ 
ತನಗೆ ತಾನೆ 
ಇಲ್ಲವಾಗುವುದು 


ಘನವಾದ ಮೌನ 
ಇಡೀ ಹೊಲವ 
ಆವರಿಸುವುದು. 


೧೮೮/ಕಾಡು ಲಿಲ್ಲಿ ಹೂವುಗಳು 


ಸಾವು 


ಅವನು ಹಾಗೆಯೆ 

ಮಾತಿನಿಂದ ಮೈಥುನದವರೆಗೆ 
ಎಲ್ಲವೂ ಹಿತಮಿತ 

ತೂಕದ ವ್ಯವಹಾರ 

ಅರವತ್ತರ ಇಳಿವಯಸ್ಸಿನಲ್ಲೂ 
ಕಪ್ಪನೆಯ ಒತ್ತಾದ ಕೂದಲು 
ಉಬ್ಬರಿಸದ ಹೊಟ್ಟೆ 
ಸಂಯಮ ಫಲ 


ಇವನದು 

ಅತಿಯೆ ಆಡಂಬರ 

ಮೋಸ ದಗಾ ವಂಚನೆಯಲಿ 
ಹೆಚ್ಚು ಗೊಂದಲವಿಲ್ಲ 
ತುಂಬಿದ ಸಂಸಾರ 

ಹೆಣ್ಣು ಹೊನ್ನೂ ಮಣ್ಣಿನಲಿ 
ಹೆಚ್ಚು ರುಚಿ 

ಬಾಗಿದ ಬೆನ್ನು ಮಂಜು ಕಣ್ಣು 
ಚಪಲವೇ ಬಲ 


ಇದು- 

ಮರದ ಹಾಗೆ ಬೆಳೆಯಿತು 
ಜೀವ; 

ನದಿಯ ಹಾಗೆ ಹರಿಯಿತು 
ಭಾವ: 

ಫಳ ಫಳ ಫಳ... 


ಹೊಳೆದು ಹೋಯಿತು ಕಾಲ 


ಅವರವರ ಮನೆಯಲಿ 


ಕಾಡುಲಿಲ್ಲಿ ಹೂವುಗಳು/೧೮೯ 


ಗೊತ್ತಾದ ಸಮಯದಲಿ 
ಯಾರೂ ಬಂದ ಹಾಗಿರಲಿಲ್ಲ 
ಯಾರೂ ಹೋದ ಹಾಗಿರಲಿಲ್ಲ 


ಆ ಕ್ಷಣವದು ತಲ್ಲಣವೊ? 

ಆ ಕ್ಷಣವದು ರೋಮಾಂಚನವೊ? 
ಹೇಳಲವರು... 

ಇದ್ದಂತೆ ಇರಲಿಲ್ಲ. 


೧೯೦/7 ಡು ಲಿಲ್ಲಿ ಹೂವುಗಳು 


ಕೋವಿಯ ಲಿ... 


ಕೋವಿಯಲಿ ಜೀವ 
ಅಂಕುರಿಸುವ ಮೊದಲು... 
ಮನುಷ್ಠನ ಮಮಕಾರದ 
ಹಲ್ಲು ಉದುರುವುದು 
ಎದೆಯು ಕಲ್ಲಾಗುವುದು 


ಮೈಯೊಳಗೆ ರಕ್ತ ಪ್ರವಾಹವು 
ಹಿಮ್ಮುಖವಾಗಿ ಏರುವುದು 


ತೋಳುಗಳ ಮಾಂಸ ಖಂಡಗಳು 
ಸೊಕ್ಕಿ ಕುಣಿಯುವವು 


ಮೂಗಿನ ಹೊಳ್ಳೆಗಳು ಬಿರಿದು 
ಕಣ್ಣುಗಳು ನಿಚ್ಚಳ 
ಬೇಸಿಗೆಯ ಆಕಾಶವಾಗುವುದು 


ಹೂ ಬೆರಳುಗಳು ಕಟ್ಟಿಗೆಯಾಗಿ 


“ವಿ 
ಕೋವಿಯಲಿ ಜೀವ 
ಸಂಚಾರವಾಯಿತೆಂದರೆ... 


ಅದು ಮೊದಲು 
ದಯೆಯನ್ನು ಬಲಿ ತೆಗೆದುಕೊಳ್ಳುವುದು 


ಆಮೇಲೆ- 
ಪ್ರಪಂಚದ ಮೊಗವು ಛಿದ್ರವಾಗುವ ತನಕ 
ಬೆಂಕಿ ಉಗುಳುವುದು. 


೧೯೧ 


ಕಾಡು ಲಿಲ್ಲಿ ಹೂವುಗಳು 


ಕರೇ ಮನುಷ್ಯಾ ದಿಗಿಲು ಯಾಕ? 


ಕರೇ ಮನುಷ್ಮಾ ದಿಗಿಲು ಯಾಕ? 
ಮಲ್ಲಿಗೆ ಹುಡುಗಿ ಒಲಿದಾಳ ನಿನಗ 


ಕಣ್ಣಿನಾಗ ಚಿಕ್ಕಿ ಬಳಗ 

ಸುರಗಿ ಕ್ಕಾದಗಿ ಎದೆಯಾ ಒಳಗ 
ಹಾಡೊ ಕೋಗಿಲ ಕೊಳ್ಳಿನ ಕೆಳಗ . 
ಆಡೊ ನವಿಲು ಹೆಜ್ಜೆಯ ತಳಗ 


ಬೆಂಕಿಯ ದೇಹಾ 
ಮಣ್ಣಿನ ಜೀವಾ 
ನದಿಯ ಭಾವಾ 
ಕಲ ಕಲ ಕಲ ಕಲ... 


ಕತ್ತಿ ನಾಲಿಗಿ 

ಕೈಯಾ ಬಡಿಗಿ 

ಚಿಗರಿ ನಡಿಗಿ | 
ಸೂರ್ಯನ ಹಾಂಗ ಕುದ್ದೂ ಕುದಿವಾ 
ಚಂದ್ರನ ಹಾಂಗ ತಂಪೂ ಎರೆವಾ 


ಸಿಟ್ಟಿನಾಗ ಸೊಕ್ಕಿದ ಸಲಗಾ 
ಪ್ರೀತಿಯಾಗ ಪಚ್ಚೆ ಮರುಗಾ 
ಮಿಂಚೊ ನಾಗ ಮನದ ಒಳಗ 


ಫಳ ಫಳ ಫಳ ಫಳ... 


ಕರೇ ಮನುಷ್ಮಾ ದಿಗಿಲು ಯಾಕೆ? 
ಮಲ್ಲಿಗಿ ಹುಡುಗಿ ಒಲಿದಾಳೆ ನಿನಗ 
ಕಣಸೊ ಹರಯಾ 

ಕುಣಿಸೂ ಕಾಯ 

ಕಾಡಿಗಿ ಹಚ್ಚಿ ಕೆನ್ನೆಯ ಕಚ್ಚಿ 

ಆಡಿ ಕೂಡಿ, ಕೂಡಿ ಆಡಿ ಕಳೆಯೊ ಮೋಹ 
೧೯೨/7ಾಡು ಲಿಲ್ಲಿ ಹೂವುಗಳು 


ಮೂಳಿ ಕಡಿವಾ 
ಹೆಂಡ ಕುಡಿವಾ ದಣಿಯದೆ ಕುಣಿವಾ 
ಧಕ ಧಕ ಧಕ ಧಕ... 


ಕರೇ ಮನುಷ್ಕಾ ದಿಗಿಲು ಯಾಕ? 
ಮಲ್ಲಿಗಿ ಹುಡುಗಿ ಒಲಿದಾಳೆ ನಿನಗ 


ಕೃಷ್ಣನ ಹಾಂಗ 
ಕಪ್ಪಗೆ ಇರುವ 
ಕರೆದರೆ ಒಡನೆಯೆ 
ಓಡಿ ಬರುವ... 


ಬಾರೊ ಹುಡುಗಾ 

ಬಿದಿರ ಮೆಳೆಗ 

ತುಂಬೆದ ಉಕ್ಕೆದ 

ಆಶೆಯ ಕೊಳಗ | 
ರುಮ ರುಮ ರುಮ ರುಮ... 


ಕರೇ ಮನುಷ್ಯಾ ದಿಗಿಲು ಯಾಕ? 
ಮಲ್ಲಿಗೆ ಹುಡುಗಿ ಕರಕೊ ಒಳಗ... 


ಕಾಡುಲಿಲ್ಲಿ ಹೂವುಗಳು/೧೯೩ 


ಬೀಜ ಯಜ್ಞ 


ಮರುಳೆ.... 
'ಕುಡಿ'ಹೆಣ್ಣೆಂದು 
ಮೆಟ್ಟಿದೆಯಾ? 
ಹೆಂಗೂಸಿಂದು 
ಅಟ್ಟಿದೆಯಾ? 


ನಾನು ತಾಯಿಯಲ್ಲ 
ನಾನು ಹೆಂಡತಿಯಲ್ಲ 
ನಾನು ಮಗಳಲ್ಲ 
ತೊಲಗಾಚೆ 

ಇನ್ನು ನಾ ನಿನ್ನ 
ಪೊರೆವವಳಲ್ಲ... 


ನಾನು ಮಮತೆಯಲ್ಲ 
ನಾನು ಸಹನೆಯಲ್ಲ 
ನಾನು ಶಾಂತಿಯಲ್ಲ 
ತೊಲಗಾಚೆ 

ಇನ್ನು ನಾ ನಿನ್ನ 
ನಂಬುವವಳಲ್ಲ... 


ಈ ನೆಲ ಈ ನದಿ 

ಈ ಹೂವು ಈ ಚಿಗುರು 
ಈ ಚಿಕ್ಕೆ ಈ ಚಂದ್ರ 
ನಿನ್ನಂತಹವನಿಗಲ್ಲ... 


ಇನ್ನು ನಾನೆಂದರೆ 
ದುಃಖ-ದುಃಸ್ವಪ್ನ 


೧೯೪/ಾಡು ಲಿಲ್ಲಿ ಹೂವುಗಳು 


ಇನ್ನು ನಾನೆಂದರೆ 
ಕೇಡು-ಕಾಠಿಣ್ಯ 


ಇನ್ನು ನಾನೆಂದರೆ 
ರೋಷ-ವಿಷ 


ಔನ ವೃಥೆ 
ನಿನ್ನ ಚಿತೆ 


'ಚಂಡಿ ಚಾಮುಂಡಿ ನಾನ್‌" 
ಗಂಡುಸೆ ಪಿಡಿದು ಚೆಂಡಾಡುವೆ ಕೇಳ್‌! 


ನನ್ನ ಪ್ರಾರ್ಥನೆ: 

ಒ...ಬ್ರಹ್ಮಾಂ೦ಡವೆ ಕಾದು 
ಕೆನ್ನಾಲಗೆಯ ಚಾಚು 

ಹರಿದು ಬರುವ ಸಮಸ್ತ ಬೀಜಗಳಿಗೆ 
ಹುರಿವ ಬಾಣಲೆಯಾಗು 


ಒ...ಕರುಳು ಬಳ್ಳಿಯೆ 
ಗರಗಸವಳ್ಳಿಯಾಗು 
ನಿಷ್ಕ್ಠರುಣಿಯ ಕೊರಳಿಗೆ ಉರುಳಾಗು. 


ಇನ್ನೇನು ಬೇಕು? 


ಕಗ್ಗತ್ತಲ ಭೇದಿಸಲೊಂದು ಬಿಸಿಲ ಕೋಲು 
ಉಸಿರಾಡಲು ಒಂದಿಷ್ಟು ಗಾಳಿ 
ಇನ್ನೇಮು ಬೇಕು? 


ಕಚ್ಚಲೊಂದು ಬಣ್ಣದ ಚೆಂಡು 
ಚಚ್ಚಲೊಂದು ಮರದ ಕುದುರೆ 
ಇನ್ನೇನು ಬೇಕು? 


ಬರೆಯಲೊಂದು ಮಣಿಕಟ್ಟಿನ ಸ್ಪೇಟು 
ಬತ್ತಾಸು ಕೊಳ್ಳಲು ಆರು ಕಾಸು 
ಇನ್ನೇನು ಬೇಕು? 


ಕಣ್ಣಿಗೆ ಹಚ್ಚಲೊಂದು ಡಬ್ಬ ಕಾಡಿಗೆ 
ನವಿಲು ಬಣ್ಣದ ಲಂಗ, ಜರಿ ಅಂಚಿಗೆ 
ಇನ್ನೇನು ಬೇಕು? 


ಅನಿಸಿದ್ದನ್ನೆಲ್ಲಾ ಹಂಚಿಕೊಳ್ಳಲು ಗೆಳತಿಯರು 
ದಿಟ್ಟಿಸಿ ನೋಡುವುದಕಷ್ಟೇ ಚಂದದ ಹುಡುಗ 
ಇನ್ನೇನು ಬೇಕು? 
ಹುದುಗಿಕೊಳ್ಳುವುದಕ್ಕೊಂದು ಬೆಚ್ಚನೆಯ ಎದೆ 
'ಅಮ್ಮಾ'ಎಂದು ಕರೆಯಲು ಒಂದು ಮಗು 
ಇನ್ನೇನು ಬೇಕು? 


ನನ್ನದೇ ಎಂದು ನಲಿದಾಡುವುದಕ್ಕೊಂದು ಮನೆ 


ಸುಳಿದಾಡುವುದಕ್ಕೊಂದು ಮಲ್ಲಿಗೆಯ ಕೈ ತೋಟ 
ಇನ್ನೇನು ಬೇಕು? 


೧೯೬/ಡು ಲಿಲ್ಲಿ ಹೂವುಗಳು 


ಮಗನಿಗೊಂದು ಸರ್ಕಾರಿ ನೌಕರಿ 
ಮಗಳ ಬಾಳಿಸಲೊಬ್ಬ ಅಳಿಯ 
ಇನ್ನೇಮ ಬೇಕು? 


ಮೊಮ್ಮಗಳಿಗೆ ಸಂಪತ್ತು ಕೀರ್ತಿ 
ಸ್ವಂತಕ್ಕೆ ಮುಪ್ಪಿನಲ್ಲೂ ಆದರ ಗೌರವ 
ಇನ್ನೇನು ಬೇಕು? 


ಮಬ್ಬು ಹರಿಯಲೊಂದು ಮಿಣುಕು ದೀಪ 
'ಮತ್ತೆ ಹುಟ್ಟಿ ಬರಬೇಕು' ಅಂಥಾ ಶಾಪ 


ಇನ್ನೇಮು ಬೇಕು? 


ಕಗ್ಗತ್ತಲ ಭೇದಿಸಲೊಂದು... 


ಗಂಡು 


ಇಬ್ಬನಿಯಲಿ ತೊಯ್ದಂತಿರುವ 
ಆ ಕಣ್ಣುಗಳನ್ನೂ 

ಉಕ್ಕಿನಂತೆ ಗಡುಸಾಗಿರುವ 

ಆ ತೋಳುಗಳನ್ನೂ 
ಹೂವಿನಷ್ಟೇ ಮೃದುವಾದ 
ಅವನಾತ್ಮವನ್ನೂ ಮುಟ್ಟಿದೆ 


ದೇವರೇ... 
ಅದು ಅಹಂಕಾರದ ಮೊಟ್ಟೆ! 


ಅಂತೆಯೆ 
ಉರಿಗಣ್ಣಲಿ ನಿಲಿಸಿ 


ಹದವಾಗಿ ಬೇಯಿಸಿದೆ 


ಚಿಪ್ಪೊಡೆದು 
ಹೊಳೆಯಿತು ಮಿಂಚು 


ಹಣೆಯಲ್ಲಿ ಧರಿಸಿದೆ. 


೧೯೮/ಾಡು ಲಿಲ್ಲಿ ಹೂವುಗಳು 


¢ 


ಹೂವು 


ಮರವನೇರಿ ತುದಿಯಲ್ಲಿ 
ಕುಳಿತಿದೆ ಹೂವು 


ಪುಟ್ಟ ಹುಡುಗಿಯರೆ... 
ಕಣ್ಣರಳಿಸಿ ನೋಡಿ 
ಹೂವಾಡಗಿತ್ತಿಯರೆ... 
ಹೂವಿನಂದವ ನೋಡಿ 
ಹಿಗ್ಗಿ ಹಾಡಿ 


ಹೇಗೆ ಕಾಣುವುದೊ 
ಅಲ್ಲಿಂದ ಈ ಜಗತ್ತು? 
ನೆಲದಲ್ಲಿರುವೆ ನಾನು 
ನನಗೆ ಗೊತ್ತಾಗದು 


ಹಾಂ ಹಾಗೆ ಕೈ ಚಾಚು 

ದೇವ ಲೋಕವೆ ಸಿಗುವುದು 
ಕಾಲು ಜಾರಿದರೆ ಹಿಡಿದುಕೊಳ್ಳುವೆ 
ನಿನಗೆ ನೋವಾಗದು 


ನಿನ್ನ ಭಾಷೆ ನನಗೆ ಅರ್ಥವಾಗುವುದು 
ನನ್ನ ಆಶೆ ನಿನ್ನಂತೆ ಆಗುವುದು. 


ಹೂವುಗಳು 


ಕಿಕ್ಕಿರಿದಿದ್ದವು ಮರದಲ್ಲಿ ಹೂವುಗಳು 

ಇಡೀ ಮರವು ಒಂದು ಹೂವು 

ಇಡೀ ಹೂದೋಟವು ಒಂದು ಹೂಗೊಂಚಲು 
ಇಡೀ ಭೂಮಂಡಲವು ಒಂದು ಹೂ ಬುಟ್ಟಿಯು 
ಹೂಭಾರಕ್ಕೆ, ಪರಿಮಳಕೆ ಪಕ್ಕಾಗಿ 
ಹೂವಾಡಗಿತ್ತಿ ಯು ತೂಗಿರಲು- 


ಎಂದವನ ಕರೆದೆ 


ಅವನೋ... 

ಮತ್ತನಾಗಿ ಮೈದುಂಬಿ ' 
ಮಲಗಿದ್ದ 
ಹೂವಿನೆದೆಯೊಳಗೆ. 


೨೦೦]ಾಡು ಲಲ್ಲಿ ಹೊವುಗಳು 


ದೇವರ ಹೂವು 


ಶಿಕ್ಲೆ ಏನೆಂಬುದು 
ಹೂವಿಗೆ ತಿಳಿಯದು 


ತಾನೆ ರಕ್ತಿಸಿಕೊಳ್ಳಲು 
ಹೂವು ಅರಿಯದು 


ಕತ್ತಿಯ ಅಲಗಿನಿಂದ 
ತಿವಿದರೂ ಹೂವು 
ತುಂಬು ನಗೆಯನ್ನೆ 
ಸುರಿಸುವುದು 


ಅಂತೆಯೆ 
ದೇವರೇ ಹೂವಿನ 
ಪಾಲನೆಗೆ 
ಪಣತೊಟ್ಟಿದ್ದಾನೆ 


ಚಿಟ್ಟೆಯಾಗಿ 
ಮರಿದುಂಬಿಯಾಗಿ 

ಸದಾ ಹೂದೋಟಗಳಲ್ಲಿ 
ನೆಲೆಸಿದ್ದಾನೆ 


ಹೂವಿಗೆ 

ರೂಪ ಸ್ಪರ್ಶ ರಸ 
ಸುಗಂಧದ 

ಮಾಯಾ ಜಾಲವಿತ್ತು 
ಹರಸಿದ್ದಾನೆ. 


ಕಾಡು ಲಿಲ್ಲಿ ಹೂವುಗಳು 


ವಿಂ೦ಂಂ 


ಬುದ್ದ ಮತ್ತು ಹೂವು 


ಗರ್ವವೆಂಬುದು 
ಹೂವಿನ ಬಳಿ 
ಸುಳಿಯದು 


ಎಷ್ಟೊಂದು ಚೆಲುವು 
ಘನವಾದ ಒಲವು 
ನಿರಂತರ 

ಧಾನದ ಫಲವು 


ಮೈತ್ರಿ-ಕರುಣೆ 

ಎಂದು ಬುದ್ದ 
ಬೋಧಿಸಿದ್ದ 
ಪೂರ್ವಜನ್ಮದ ಸ್ಮರಣೆ 


ಅವನು ಹೂವಾಗಿದ್ದ. 


ಹೂವಿನ ಧ್ಯಾನ 


ಕರುಣಾಮಯಿ ಹೂವು 
ಜಗತ್ತಿನ ಒಳಿತಿಗಾಗಿ 
ಧೇನಿಸುವುದು 


ಹೂವಿನ ಧ್ಯಾನವೆ ಧಾನ 
ಅದು ಪರಿಮಳಿಸಿ 
ಲೋಕವ ವ್ಮಾಪಿಸುವುದು 


ಪರಿಮಳಕೆ ಪಕ್ಕಾಗಿ 
ಕೇಡು ತಂತಾನೆ 

ಹಿಂಜರಿದು 
ನಿರ್ಗಮಿಸುವುದು 


ಹೂವಿಗೆ 
ಧ್ಯಾನವೇ 
ಜೀವನ 


ಮರಣವೂ 
ಹೂವಿಗೆ 
ಸಮಾನ. 


ಅಳ 
ಕಾಡು ಲಿಲ್ಲಿ ಹೂವುಗಳು! ೨೦ 


ಹೂದುಂಬಿ 


ಹೂವಿನ ದಳಗಳಂತೆ 
ಕಣ್ಣುಗಳನು ತೆರೆದು 


ಸುಗಂಧ ಜಾಲವ 

ಬೀಸಿ ಸೆಳೆದಾಗ 

ಬಂತು ದುಂಬಿ 

ದೇವ ಮೈದುಂಬಿ ಬಂದಂತೆ 
ಹೀರಿ ಹನಿ ಮಕರಂದ 


ಊರಿ ಹೂ ಮೈಯೊಳಗೆ 
ಹುದುಗಿ ಹಗುರಾಗಿ 
ಎದೆಯ ಮೇಲೊರಗೆ 


ಅಂದೆ: 

ನೀನೀಗ ನನ್ನ ಕರುಣೆಯ ಕಂದ 
ನಿನ್ನೊಳಗೆ ನನ್ನ 

ರೂಪ ಸ್ಪರ್ಶ ರಸ ಗಂಧ! 


ಹೂವಿನ ಬಾಷೆ 


ಹೂವು ಮಿತಬಾಷಿ 
ಮರಿ ದುಂಬಿಯ 
ಜೊತೆ ಸ್ನೇಹ 
ಮಾಡುವುದು 
ಗಾಳಿಯೊಡನೆ 
ಲಲ್ಲೆಯಾಡುವುದು 
ಚಿಟ್ಟೆಯನೂ 

ಮಾತಿಗೆ ಎಳೆಯುವುದು 


ಪ್ರೀತಿಯೆ 
ಹೂವಿನ ಬಾಷೆ 
ಅದಿಲ್ಲದಿರಲು 
ಪೂರೈಸದು 
ಹೂವಿನೊಂದಿಗೆ 
ಮಾತಾಡುವ 
ಅಶೆ. 


ಕಾಡು ಲಿಲ್ಲಿ ಹೂವುಗಳು 


ಒಲುಮೆಯ ಹೂವು 


ಹೂವು ಕೋಮಲವು 
ಒಲುಮೆಯೆ 


ಹೂವಿನ ಬಲವು 


ಹೂವು- 

ಪ್ರಖರ ಸೂರ್ಯನನ್ನೂ 
ದಿಟ್ಟಿಸಿ ನೋಡುವುದು 
ಬಿರುಗಾಳಿಯನೂ 
ಬೆದರಿಸಿ ಅಟ್ಟುವುದು 
ಮಂಜಿಗೆ ಅಂಜದು 
ಮಳೆಗೂ ತಲ್ಲಣಿಸದು 


ದೇವರ ಕೊರಳನ್ನೂ 
ತಬ್ಬುವುದು 
ದಾಸಿಯ ಹೆರಳಲ್ಲೂ 
ಹಬ್ಬುವುದು 


ಮನುಷ್ಕನ ಉಗುರನ್ನೂ 
ಹಸುವಿನ ಹಲ್ಲನ್ನೂ 
ನಗುನಗುತಾ 
ಎದುರಿಸುವುದು 


ಹೂವು ಕೋಮಲವು 
ಕೋಮಲತೆಯೆ 
ನಿಶ್ಚಯವಾಗಿಯೂ 
ಹೂವಿನ ಬಲವು. 


೨೦೬/ಾಡು ಲಿಲ್ಲಿ ಹೂವುಗಳು 


ಹೂವಿನ ನಿಷ್ಮೆ' 


ಜನನದಲ್ಲಿ 
ಮರಣದಲ್ಲಿ 
ಹೂವು 
ಜತೆಯಾಗುವುದು 


ಸಂತೋಷದಲ್ಲಿ 
ದುಃಖದಲ್ಲಿ 
ಹೂವು 
ಬಾಗಿಯಾಗುವುದು 


ಮಿಕ್ಕವರು 
ಮರಳಿದರೂ 
ಮಸಣದಲ್ಲಿ 
ಹೂವು 
ಉಳಿದೇ 
ಉಳಿಯುವುದು 


ಅಳಿದವನ 
ಆತ್ಮವನ್ನು 
ಪರಮಾತ್ಮನೆಡೆ 
ಕೊಂಡೊಯ್ಯುವುದು. 


\ — 4 ¢ 
ಕಾಡು ಲಿಲ್ಲಿ ಹೂವುಗಳು 


ಮಾಯಾವಿ ಹೂವು 


ಗಟ್ಟಿಮುಟ್ಟಾದ 
ತೋಳು ತೊಡೆ ತಟ್ಟಿ 
ಅಖಾಡದಲ್ಲಿ 
ಸಣೆಸಾಡಿದ ಜಟ್ಟಿ 
ಹೂಮಾಲೆ ಕಂಡೊಡನೆ 
ತಲೆಬಾಗಿದ 


ರಣರಂಗದಲ್ಲಿ 
ನೂರಾರು ರುಂಡ 
ಚಂಡಾಡಿದ 

ಭುಜಬಲ ಪರಾಕ್ರಮಿ 
ಹೂಮಾಲೆ ಕಂಡೊಡನೆ 
ತಲೆ ಬಾಗಿದ 


ಹೂವಿನ ಹಿರಿಮೆಯನು 
ಬಲ್ಲವನೇ ಬಲ್ಲ 
ಲೋಕದಲಿ ಹೂವಿಗೆ 
ಎದುರಾಳಿಗಳ ಇಲ್ಲ! 


೨೦೮/ಾಡು ಲಿಲ್ಲಿ ಹೂವುಗಳು 


ಹೂವಿನ ಸಾವು 


ಮಂಜಿನ ಮರೆಗೆ 
ತಿಪ್ಪೆಯ ಒಳಗೆ 
ಹೂವೊಂದು ಅರಳಿತ್ತು 


ಮೆತ್ತನ ಮೈಯಿ 
ಕೆಂಪನೆ ಬಾಯಿ 
ಥರ ಥರ ನಡುಗಿತ್ತು 


"ಕಣ್ಣಲಿ ಕಂಬನಿ 
ನುಣ್ಣನೆ ನಲ್ಲನಿ 
ನಸುಕನು ಹರಿದಿತ್ತು 


ಯಾರದು ತಂದೆ? 
ಯಾರದು ತಾಯಿ? 
ಎಲ್ಲರ ಕೇಳಿತ್ತು 


ನಾಯಿಯ ಬೊಗಳು 
ಇರುವೆಯ ಸಾಲು 
ಕಂದನ ಮುತ್ತಿತ್ತು 


ಎಲ್ಲವ ದೇವರು 
ಎಲ್ಲದು ಧರ್ಮವು? 
ಚೀರಿ ಅತ್ತಿತ್ತು 


ಕೂಸಿನ ಅಳಲು 


ಮುಟ್ಟಲು ಮುಗಿಲು 
ಜಾತ್ರೆಯು ನೆರೆದಿತ್ತು 


ಡು ಪಲ್ಲಿ ಹೂವುಗಳು/ ೨೦೯ 


ಬಂದರು, ಹೋದರು 
ನಿಂದರು, ನೊಂದರು 
ಜಗವದು ನಡೆದಿತ್ತು 


ಕತ್ತಲು ಸುರಿಯಿತು 
ಚಂದಿರ ಹೊರಳಿತು 
ಜೀವವೂ ಸೊರಗಿತ್ತು 


ಲೋಕವೆ ನೂಕಲು 


ನಾಕವು ಸಲಹುದೆ? 
ಜೋಗಿತಿ ಹಾಡಿತ್ತು. 


೨೧೦]ಾಡು ಲಿಲ್ಲಿ ಹೂವುಗಳು 


ಜಾತ್ರೆಯಲ್ಲಿ ಶಿವ (೨೦೦೨) 


ನನ್ನೆ ತಂದೆ -ತಾಯಿ 
ದಯಾನಂದ-ಸರಸ್ವತಿ 
ಇವರಿಗೆ 


ಕಾಡು ಲಿಲ್ಲಿ ಹೂವುಗಳು] ೨೧೧ 


ತಂಗಿ ಹುಟ್ಟಿದಳು 


ಸಂಭ್ರಮವಿಲ್ಲ, ಸಡಗರವಿಲ್ಲ 
ಮನೆಯೊಳಗೆ ಸೂತಕದ ವಾತಾವರಣ 


ಆಶೆಯಂತೆಯೆ 
ಬತ್ತಿ ಹೋಗಿದೆ ಎದೆ ಹಾಲು 
ಹಡೆದವ್ವ ಕೊರಗುವಳು 


ಜೋಲಿ ಏರಿಸಲು 
ಮೊಳೆಯೆ ಸಿಗಲೊಲ್ಲದು 
ಅಪ್ಪ ಗೊಣಗುವನು 


ಪೇಟೆಯಲ್ಲಿ ಮಿಠಾಯಿ 

ಇದ್ದಕ್ಕಿದ್ದ ಹಾಗೆಯೆ ತುಟ್ಟಿಯಾಗಿದೆ 
ಚಂದ ಮಾಡಿ ಪದ ಹಾಡುವ 
ಅಜ್ಜಿಯ ಗಂಟಲೂ ಕಟ್ಟಿ ಹೋಗಿದೆ 


ದೂರದಿಂದಲೇ ಶುಭ ಕೋರಿದ್ದಾರೆ 
ಬಂಧುಗಳು 

ಯಾರೊಬ್ಬರೂ ಸೂಚಿಸಿಲ್ಲ 
ಮಗುವಿಗೆ ಹೆಸರು 


ಹೋಗಲಿ ಬಿಡಿ... 

ಯಾರೋ ಸಮಾಧಾನ ಮಾಡುವರು 
'ಸಾಕಮ್ಮ' 'ಸಾಕು' ಸಾಕು... 
ನಿಟ್ಟುಸಿರೇ ಹೆಸರಾಗಿ 

ಮಗುವನು ಅಲಂಕರಿಸುವುದು 


೨೧೨]ಾಡು ಲಿಲ್ಲಿ ಹೂವುಗಳು 


ನಿರಾಶೆ, ನಿರ್ಲಕ್ಷ್ಯ 
ಹಸುಕಂದನಿಗೆ ಹೇಗೆ ಅರ್ಥವಾಗುವುದು? 
ನುಣ್ಣನೆಯ ಸಣ್ಣ ದನಿ ಜಡ ಜಗತ್ತ ಭೇದಿಸುವುದು 


ಹಿಡಿಯಷ್ಟಿರುವ ತಂಗಿಯನು 
ಮುಡಿಯಷ್ಟಿರುವ ಅಕ್ಕ 
ಅಕ್ಕರೆಯಿಂದ ಅಪ್ಪುವಳು 
ಅಭಯ ನೀಡುವಳು. 


ಕಾಡುಲಿಲ್ಲಿ ಹೂವುಗಳು] ೨೧೩ 


ಸಮಯವಿದೆಯೆ ಪಪ್ಪಾ? 


೧ 
ಸಮಯವಿದೆಯೆ ಪಪ್ಪಾ? 

ಆಚೆ ಗುಡ್ಡದಾಚೆ ಇದೆ ನದಿ 

ಆಹಾ! ಎಷ್ಟು ಚೆಂದ ಅದರ ತುದಿ 
ಅಬ್ಬಾ...ಎಷ್ಟು ದೊಡ್ಡ ಸುಳಿ 

ಹೇಗೋ ಪಾರಾದೆ ನುಸುಳಿ 

ಸರ್ರೆಂದು ಜಾರುವುದು ನುಣ್ಣನೆಯ ಹಾವು 
ಎದೆಯೆತ್ತರಕೂ ಹಾರುವುದು ಪುಟಾಣಿ ಮೀನು 
ಬಾ ಪಪ್ಪಾ ತೋರಿಸುವೆನು... 


ಸಮಯವಿದೆಯೆ ಪಪ್ಪಾ? 
ಬೆಟ್ಟವೇರೋಣ ಬಾ ನೀನು 

ಅಲ್ಲಿಂದ ಮುಟ್ಟೋಣ 

ಆಕಾಶ, ಚಂದ್ರನನ್ನು 

ಮೆಟ್ಟಿಲುಗಳೇ ಬೇಡ 
ಜಾರುಗುಪ್ಸೈೆಯಾಡುತ್ತ 

ಉರುಳುರುಳಿ ಸೇರಬಹುದು ನೆಲವನ್ನು 
ಬಾ ಪಪ್ಪಾ ತೋರಿಸುವೆನು... 


ಕರಿಬೇವಿನ ಮರದಲ್ಲಿ 

ಕಟ್ಟಿದೆ ಗುಬ್ಬಿ ಗೂಡು 

ಇಟ್ಟಿದೆ ಪುಟ್ಟ ಮೊಟ್ಟೆ 

ನೀನು ಬಾ ನೋಡು 

ನಿಂಬೆಯ ಎಲೆ ಮೆದ್ದು 

ಗಡದ್ದು ನಿದ್ದೆಯಲ್ಲಿದೆ ಕಂಬಳಿ ಹುಳು 
ಬಾ ಪಪ್ಪಾ ತೋರಿಸುವೆನು... 


೨೧೪/ಾಡು ಲಿಲ್ಲಿ ಹೂವುಗಳು 


4 
ಬೆತ್ತ ಆಚೆ ಇಡು 
ಎಲ್ಲ ಹೇಳುವೆನು 


ನಿಜ ಶಾಲೆ ತಪ್ಪಿಸಿ 

ಸಾಬಣ್ಣನ ಹೊಲಕ್ಕೆ ಹೋಗಿದ್ದೆನು 
ದೆವ್ವವಲ್ಲ... 

ಬೆದರು ಬೊಂಬೆ 

ಪರೀಕ್ಷೆ ಮಾಡಿದೆನು 


ಬೆತ್ತ ಆಚೆ ಇಡು 

ನಿಜವ ಹೇಳುವೆನು 

ಪಾಠದ ಪುಸ್ತಕ ತೆರೆದರೆ 

ಬರೀ ಗುಡ್ಡ ಬೆಟ್ಟ ನದಿಯೇ ಕಾಣುವುದು 
ಮನ ಅದರ ಹಿಂದೆ-ಮುಂದೆ 
ಸುಳಿದಾಡುವುದು : 


೩ 

ತಂಗಿ ಶಾರಿ ಬಲು ಘಾಟಿ, ಚೂಟಿ 
ಖಂಡಿತ ಆಫೀಸರ್‌ ಆಗಿ 

ಹೆಸರು ಮಾಡುವಳು 


ಅಣ್ಣ ಗನಿ ಗಣಿತದಲ್ಲಿ ಜಾಣ 
ಕಂಪೂಟರ್‌ ಸಾಯನ್ಸ್‌ 
ಮುಗಿಸಿ ಖಂಡಿತ 

ಅಮೇರಿಕೆಗೆ ಹೋಗುವನು 


ನಾನು?! 
ನೀನು ಒಪ್ಪಿದರೆ 
ಅಜ್ಜ ನಿನಗಿತ್ತ 


ಕಾಡು ಲಲ್ಲಿ ಹೂವುಗಳು/ ೨೧೫ 


ತುಂಡು ಭೂಮಿಯನ್ನೇ 
ಉತ್ತುವೆನು, ಬಿತ್ತುವೆನು 

ಈ ಹಳಯ ಮನೆಯೇ ಸಾಕು 
ಇಲ್ಲೇ ನಿನ್ನೊಂದಿಗೆ ಒಂದು 
ತುತ್ತು ಉಣ್ಣುವೆನು 


ಛೀ...ಕೂಳಿಗೆ ದಂಡ ಎಂದು 
ದೂರದಿರು ಪಪ್ಪಾ 
ಬೇಜಾರಾಗದಿರು... 


ತೆಂಗು, ಅಡಿಕೆ, ಬಾಳೆಗೆ 
ನೀರೂಡುವುದಿಲ್ಲವೆ ನೀನು? 
ಹೇಳಪ್ಪ ನಾನು 

ಆ ಗಿಡಕ್ಕಿಂತ ಕಡೆಯೇನು? 


ನೋಡುತ್ತಾ...ಇರು 
ನಿನ್ನ ಮೇಲೆಯೇ ಒಂದು 
ಕವಿತೆ ಕಟ್ಟುವೆನು 
ಕವಿತೆಯ ಬಲದಿಂದಲೇ 
ಕೊನೆತನಕ ಬಾಳುವೆನು. 


೨೧೬/ಾಡು ಲಲ್ಲಿ ಹೂವುಗಳು 


ಬಾಳ ಸಂಜೆ 


ಮಗನಿಗೆ ದೊಡ್ಡ ವಹಿವಾಟು 
ಮುಂಬಯಿಯಲ್ಲಿ 


ಮಗಳು ಮದುವೆಯಾಗಿ 
ಮಕ್ಕಳೊಂದಿಗೆ ಕಲ್ಕತ್ತೆಯಲ್ಲಿ 


ಹಣ್ಣು ಹಣ್ಣು ಮುದುಕ-ಮುದುಕಿ 
ಸಾಗರದ ಒಂದು ಮೂಲೆ | 
ಚಿಕ್ಕ ಹಳ್ಳಿಯಲ್ಲಿ 


ದೊಡ್ಡ ಮನೆ- 
ಮಂಕಾಗಿ ಉರಿಯುವುದು ದೀಪ 
ಭರವಸೆಯಲ್ಲಿ 


ಸುಳಿದಾಡುವುದು 
ನಿರೀಕ್ಷೆಯ ದೆವ್ವ 
ದೊಡ್ಡ ತೋಟದಲ್ಲಿ 


ಹೇಗಿರುವೆಯಮ್ಮ? 
ವಿಚಾರಿಸಿಕೊಳ್ಳುವಳು 
ಮಗಳು ತಪ್ಪದೇ ಫೋನಿನಲ್ಲಿ 


ನಾನಿಲ್ಲದಿದ್ದರೆ ಮುಳುಗಿಯೇ 
ಹೋಗುವುದು ಕಂಪನಿ . 
ಬರಲಾರೆ, ಗೀಚಿರುವನು 
ಮಗ ಕಾಗದದಲ್ಲಿ 


ತಪ್ಪದೇ ಬರುವುದು ಮನಿಯಾರ್ಡರು 


ಕಾಡು ಲಲ್ಲಿ ಹೂವುಗಳು/ ೨೧೭ 


ತಿಂಗಳ ಕೊನೆಯಲ್ಲಿ 

'ಮನೆ ಕಡೆ ಹುಶಾರು' 

'ಕೊಡಿ, ತೆಂಗು ಅಡಿಕೆಗೆ ನೀರು" 
ಸಂದೇಶವಿರುವುದು ಮೂಲೆಯಲ್ಲಿ. 


೨೧೮/ಾಡು ಲಿಲ್ಲಿ ಹೂವುಗಳು 


ಕೂಂಡ ಹಾಯುವಳು 


ಕಿವಿಗಡಚಿಕ್ಕುವಂತೆ 
ತಮಟೆಯ ಸದ್ದು 
ಹಾಯುತ್ತಿದ್ದಾರೆ ಕೊಂಡ 
ಎಲ್ಲರೂ... 


ದೊಡ್ಡಮ್ಮ-ಅಂತರಗಟ್ಟಮ 
ಅಕ್ಕ-ತಂಗಿಯರು 
ಮೊದಲಾಗುವರು 
ಉಳಿದವರು ದೇವಿಯನು 
ಹಿಂಬಾಲಿಸುವರು 


J 


ಕಾಲು ಸುಡದೇ? 

ಇಲ್ಲ ಎನ್ನುವರು! 

ಅಗೋ ಲಕುಮಿ 

ನನ್ನ ನೆರೆ ಮನೆಯವಳು 
ಹಾಯುತ್ತಿದ್ದಾಳೆ ಕೊಂಡ... 


ಗಂಡ ಕುಡಿಯುವನು 
ನಿತ ಹೊಡೆಯುವನು 
ಮೈತುಂಬಾ ಸಾಲ 

ಮನೆ ತುಂಬಾ ಮಕ್ಕಳು 
ಹಸಿವು-ನೋವು 
ಮಿಗಿಲಾಗಿ ಸವತಿಯ ಕಾಟ 
ಹರಕೆ ಹೊತ್ತಿಹಳು 


ಅರಿಶಿನದ ಬಟ್ಟೆ 
ಬೇವಿನ ಸಿಂಗಾರ 
ಇಷ್ಟಗಲ ಕುಂಕುಮ 


ಕಾಡು ಲಲ್ಲಿ ಹೂವುಗಳು/ ೨೧೯ 


ಹೊರೆಯಷ್ಟು ಹೂವು 
ದೇವಿಯಂತೆಯೇ 
ಕಂಗೊಳಿಸುತ್ತಿರುವಳು 


ಒಮ್ಮೆ, ಮತ್ತೊಮ್ಮೆ 
ಮಗದೊಮ್ಮೆ 
ಹಾಯುವಳು ಕೊಂಡ 
ನೋಡುವನವಳ ಗಂಡ 
ದೂರದಿಂದಲೇ ಮಂಕಾಗಿ. 


೨೨೦7ಾಡು ಲಿಲ್ಲಿ ಹೂವುಗಳು 


pe 


ಪ್ರೇಮ ಪುಷ್ಪ 


೧ 
ಮಿಂಚು ಸಂಚರಿಸುವುದಂತೆ 
ಬೆಂಕಿ ಆವರಿಸುವುದಂತೆ 
ಬಿರುಗಾಳಿ ಬೀಸುವುದಂತೆ 
ಸಮುದ್ರ ಉಕ್ಕುವುದಂತೆ 
ಜಲಪಾತ ಧುಮ್ಮಿಕ್ಕುವುದಂತೆ 
ಬುವಿ ಕಂಪಿಸುವುದಂತೆ 
ಸಹಸ್ರಾರ ಸಿಡಿಯುವುದಂತೆ 
ಅಬ್ಬಬ್ಬಾ... 

ಏನೆಲ್ಲಾ ಕಲ್ಪನೆಗಳು ಒಂದು 
ಸಮಾಗಮದ ಹಿಂದೆ 

ಹುಸಿಗೆ ಹಿರಿದಾದ ಅಲಂಕಾರ?! 


ಆ ಕಾಮನೆಂಬುವವನು 
ಬಲಹೀನನೇ ಇರಬೇಕು! 
ಬೆದರು ಬೊಂಬೆಗೆ 

ಹುಲ್ಲು ತುಂಬಿದ ಹಾಗೆ 
ಅವನಿಗೆ ಉಸಿರು ತುಂಬಬೇಕು 


ಉಸಿರು ತುಂಬಿ 

ಸಜೀವಗೊಳಿಸಬೇಕು 

ಅಷ್ಟು ಮಾಡಿದರೂ 

ಎಷ್ಟು ಹೊತ್ತು ತಾನೆ ಉಳಿಯಬಲ್ಲ? 


ಕಾಮನಬಿಲ್ಲಿನ ಹಾಗೆ 
ಇದ್ದ ಎನ್ನುವಷ್ಟರಲ್ಲಿ ಇಲ್ಲ! 


ಕಾಡು ಲಲ್ಲಿ ಹೂವುಗಳು/೨.೨೧ 


೨ 
ತಂಗಾಳಿಯ ಅಲೆಯೊಳಗೆ 
ತೇಲಿ ಬರುತಿದೆ ಪ್ರೇಮ ಪುಷ್ಟ 
ಪರಿಮಳಕೆ ಪಕ್ಕಾಗಿ 

ನವಿರಾಗಿ ಕಂಪಿಸುತಿದೆ 
ಮಿಡಿನಾಗರ 


ಪರಮ ಪರಿಮಳದ ಹೂವು 
ಕಣ್ಣಿಗೆ ಕಾಣಿಸದು 
ಬಣ್ಣನೆಗೂ ಸಿಗದು 

ಜೀವ ಅರಳುತಿದೆ 

ದೇಹ ಹೊರಳುತಿದೆ 


ಓ ಪ್ರೇಮ ಪುಷ್ಪವೇ 
ವಿವಶಳಾಗಿಹೆನು 
ನಿನಗೆ ನನ್ನನ್ನೇ 
ಕೊಟ್ಟು-ಕೊಳ್ಳುವೆನು. 


೨೨೨1ಕಾಡು ಲಿಲ್ಲಿ ಹೂವುಗಳು 


ನನ್ನ ಅಜ್ಮ್ಜಿಯದು 
ತುಂಬು ಸಂಸಾರ 

ನನ್ನ ಅವ್ವನಿಗೆ 

ನಾಲ್ಕು ಮಂದಿ ಮಕ್ಕಳು 
ನನಗೆ- 

ಒಬ್ಬಳೇ ಹೆಣ್ಣು ಮಗಳು 
ಎಲ್ಲ ನೆನಪಾಗುವುದು- 


ನಾನು, ನನ್ನ ತಂಗಿ 

ತಮ್ಮಂದಿರು ಹಂಚಿಕೊಂಡೆವು 
ಅನ್ನದಂತೆಯೇ ಪ್ರೀತಿಯನ್ನು 
ಸಾಧಿಸಿದೆವು ದ್ವೇಷವನ್ನು 
ಬಿಟ್ಟುಕೊಟ್ಟೆವು ಹಠವನ್ನು 
ಒಟ್ಟಾಗಿಯೆ ಕಂಡೆವು ಕನಸುಗಳನ್ನು 


ಕಿತ್ತಾಡಿದೆವು, ರಾಜಿಯಾದೆವು 
ಕರುಬಿದೆವು, ಮರುಗಿದೆವು 
ಪರಸ್ಪರ ಜೊತೆಯಾಗಿಯೇ 
ಇಟ್ಟೆವು ಹೆಜ್ಜೆಗಳನ್ನು 

ಅವ್ವ ನೋಯುವಳೆಂದು 
ಬಲಿಕೊಟ್ಟೆವು 

ಸಣ್ಣ ಪುಟ್ಟ ಆಕಾಂಕ್ಷೆಗಳನ್ನು 


ಅಪ್ಪ ಬಸವಳಿಯದಿರಲಿ 
ಎಂದು ಹೆಗಲು ಕೊಟ್ಟೆವು ನೊಗಕ್ಕೆ 


ಬಯಸದೆ ಪ್ರತಿಫಲವನ್ನು 


ಕಾಡುಲಿಲ್ಲಿ ಹೂವುಗಳು] ೨.೨೩ 


ಕೊಟ್ಟು-ಕೊಂಡೆವು ಪ್ರೀತಿಯ 
ಈಜಿ ಪ್ರವಾಹದ ವಿರುದ್ದ 
ಸೇರಿದೆವು ದಡ ಒಟ್ಟಾಗಿ 


"ಪಿ 
ಈಗ: 

ನನ್ನ ಮಗಳು ಇಡೀ 

ಪರಿವಾರದ ಕಣ್ಮಣಿ 

ಅಣ್ಣ, ತಂಗಿ, ತಮ್ಮ 

ಸಂಬಂಧಗಳ ಒಳಸುಳಿ ಅರಿಯಳು 
ರಾಜಿಯಾಗುವುದು, ಹಂಚಿಕೊಳ್ಳುವುದು 
ಅವಳಿಗೆ ನಿಘಂಟಿನ ಪದಗಳು 


ಅಚ್ಛ್ಚೆಯ ಕುಂಡದಲ್ಲಿ 

ಅವ್ವ ಅಪ್ಪನ ನೆರಳಲ್ಲೇ 
ಬೆಳೆದ ಹೂಬಳ್ಳಿ 

ಪ್ರಖರ ಸೂರ್ಯನನು 
ಎದುರಿಸಲಾರಳು 
ಅಂಜುಕುಳಿ- 
ಗಾಳಿಯಾಟಕೂ ಬೆದರುವಳು 


ವಿಚಿತ್ರವೆನಿಸುವುದು 
ಎಷ್ಟು ಇತ್ತರೂ 

ಏನೇ ಇತ್ತರೂ 
ಮತ್ತಷ್ಟು ಬಯಸುವಳು 
ಭಿಕ್ಷುಕಿಯಂತೆ.... 


ಇಡೀ ಲೋಕವ 
ತಂದು ಸುರಿದರೂ ತುಂಬದವಳ 
ಭಿಕ್ಷಾಪಾತ್ರೆ 


೨೨೪/ಾಡು ಲಿಲ್ಲಿ ಹೂವುಗಳು 


ಹಸಿವು ಹಸಿವೆಂದು ಚೀರುವಳು 


೩ 

ನನಗೋ ಒಳಗೊಳಗೆ ವೇದನೆ 
ಮಮತೆ ಮುಳುವಾಯಿತೆ? 
ಅನುಮಾನ- 


ನಿದ್ರೆಯಿಲ್ಲದ ರಾತ್ರಿಗಳಲ್ಲಿ 
ಕೆಟ್ಟ ಕನಸುಗಳು... 


ಶುಭ್ರವಾದ ಆಕಾಶ 
ಹಕ್ಕಿಯಾಗಿದ್ದಾಳೆ ನನ್ನ ಮಗಳು 
ಅವಳಿಗೆ ರೆಕ್ಕೆಗಳೇ ಇಲ್ಲ! 

ನೀಲಿ ಸಮುದ್ರ 
ದೋಣಿಯಲ್ಲಿದ್ದಾಳೆ ನನ್ನ ಮಗಳು 
ಹುಟ್ಟೇ ಇಲ್ಲ! 


ನಾನೇ ನೆಟ್ಟು ನೀರುಣಿಸಿ 
ಬೆಳೆಸಿದ ಸಸಿ 

ಭರಭರ ಬೆಳೆದು ಸೊಕ್ಕಿ ನಿಂತಿದೆ 
ಮರವಾಗಿ- 

ಸ್ವಾರ್ಥವೇ ಅದರ ಫಲವಾಗಿ... 


ಎದೆ ಹಾಲು 
ಹಾಲಾಹಲವಾಗುವುದೆಂದರೆ... 


ಕಾಡುಲಿಲ್ಲಿ ಹೂವುಗಳು/ ವಿ೨೫ 


ಕಿಟಕಿಯಲ್ಲಿ ಚಂದ್ರ 


ಯಾಕೆ ಬಂದೆ 

ಯಾಕೆ ನಿಂದ 
ಕಿಟಕಿಯಲ್ಲಿ ಚಂದಿರ 
ಸನ್ನೆ ಮಾಡಿ ಕರೆಯಬೇಡ 
ಬೆಣ್ಣೆ ಮಾತಾಡಬೇಡ 
ಹೋಗಿ ಬಿಡು ಚಂದಿರ 


ಪಕ್ಕದಲ್ಲಿ ಗಂಡನಿರುವ 
ತೊಟ್ಟಿಲಲ್ಲಿ ಕಂದನಿರುವ 
ಅಕ್ಕಪಕ್ಕ ನೋಡಿಯಾರು 
ನೂರು ಕತೆಯ ಕಟ್ಟೆಯಾರು 
ಹೋಗಿ ಬಿಡು ಚಂದಿರ 


ನಿನ್ನ ನೋಡಿ ಆಶೆಷಟ್ಟೆ, 
ಅಶೆಪಟ್ಟು ಭಾಷೆ ಕೊಟ್ಟೆ 
ನೆನೆದುದೊಂದು 
ನಡೆದುದೊಂದು 
ಮೊನ್ನೆಯಂತೆ ನಿನ್ನೆಯಲ್ಲ 
ಇಂದು ನಾನು ಕನ್ನೆಯಲ್ಲ 
ಹೋಗಿ ಬಿಡು ಚಂದಿರ 


ಕಿಟಕಿಯಲ್ಲಿ ನಿಲ್ಲಬೇಡ 
ನಿಂದು ನನ್ನ ಕಾಡಬೇಡ 
“ ಬಲ್ಲೆ ನಿನ್ನ ಅಂತರಂಗ 
ದಾಟಲಾರೆ ಕಂದರ 
ಸೇರಲಾರೆ ಚಂದಿರ 


೨೨೬/ಾಡು ಲಿಲ್ಲಿ ಹೂವುಗಳು 


ಎಲ್ಲರೂ ದಡ ಸೇರಿದರು 


ಎಲ್ಲರೂ ದಡ ಸೇರಿದರು 
ನಾನು ಮಾತ್ರ ನಡು ನೀರಿನಲ್ಲಿ 


ಎಲ್ಲರೂ ಹೊಳೆದಾಟಿದರು 
ನಾನು ಮಾತ್ರ ಮುರುಕು ದೋಣಿಯಲ್ಲಿ 


ಕತ್ತರಿಸುತ್ತಿದೆ ಚಳಿ 
ತತ್ತರಿಸುತ್ತಿದೆ ಎದೆ ನಡುಗಿ 


ಅಲೆಯೊಳಗೆ ತೇಲಿ ಬಿಟ್ಟಿರುವೆ 

ಕಂಬನಿಯ ಮಾಲೆ 

ಇರುವುದೊ ಇಲ್ಲವೊ | 
ನಾನರಿಯೆ ನನ್ನ ಪಾಲಿಗೆ ನಾಳೆ 


ಎಲವೊ ಚಂದಿರನೆ 
ನೀನಾದರೂ ಇಳಿ ಬಿಡಬಾರದೆ 
ನೂಲ ಏಣಿ 

ಅಗಣಿತ ತಾರಾ ಗಣಿಗಳೇ 

ಈ ಕಂಗೆಟ್ಟ ಕೆಳದಿಯನು 
ಕರುಣೆಯಿಂದಲೇ ಕಾಣಿ 


ಏನಚ್ಚರಿ! 

ನರನಾಡಿಯಲಿ ಧುಮ್ಮಿಕ್ಕಿ ಹರಿದು 
ಬೆಚ್ಚಗೆ ಇಟ್ಟದ್ದಾಳೆ ರಕ್ತದೇವತೆ 
ಪುಪ್ಪುಸದಲಿ ನೆಲೆಗೊಂಡು 
ಹುರಿದುಂಬಿಸುತ್ತಿದ್ದಾನೆ ಪ್ರಾಣವಾಯು 
ಒಂದಿನಿತೂ ಕೊಂಕಿಲ್ಲ ಬಾಡಿಲ್ಲ 
ಎದೆಯೊಳಗಣ ಸಹಸ್ರ ದಳದ ಕಮಲ 


ಕಾಡುಲಿಲ್ಲಿ ಹೂವುಗಳು/ ೨.೨೭ 


ಎಣ್ಣೆ ತೀರಿದೆ ಎಂದು 
ತೋರಿದರೂ 

ಜೀವದೀಪ ಭರವಸೆಯಲಿ 
ಉರಿಯುವುದು 


ನಂಬುಗೆಯೇ ಅಂಬಿಗನು 
ಹರಿಗೋಲ ಅಪ್ಪುವೆನು 


ಎಲ್ಲರೂ ದಡ ಸೇರಿದರು 
ನಾನೂ ಸೇರುವೆನು 


ಎಲ್ಲರೂ ಹೊಳೆ ದಾಟಿದರು 
ನಾನೂ ದಾಟದೆ ಇರೆನು. 


೨೨೮/ಾಡು ಲಿಲ್ಲಿ ಹೂವುಗಳು 


ಪ್ರಾರ್ಥನೆ 


ಕದಳಿಯ ಸುಳಿಯೇ 

ಕದಳಿಯ ಹೂವೇ 

ಕದಳಿಯ ಫಲವೇ 

ನಿಮ್ಮೆಲ್ಲರನೂ ಒಂದ ಬೇಡುವೆನು 


ಹರನೇ ತನಗೆ ಗಂಡನಾಗಬೇಕೆಂದು 
ಅನುದಿನವೂ ಹಂಬಲಿಸಿ 
ಸಾವಿಲ್ಲದ ರೂಹಿಲ್ಲದ ಕೇಡಿಲ್ಲದ 
ಚೆಲುವನನು ಬೆಂಬತ್ತಿ ನಿಮ್ಮೀ 
ಕದಳಿ ಬನವ ಪೊಕ್ಕ ನನ್ನಕ್ಕ 
ಹೊಳವ ಕೆಂಜೆಡೆಗಳ ಸುಲಿಪಲ್ಲ 
ಗೊರವನನು ಇದಿರಿಸಿದ 

ಬಗೆಯ ಬಣ್ಣಸಿರೆ... 


ಸರ್ವಭರಿತನಾಗಿ ಮುಖದೋರಿದವನ 
ನಿರುಕಿಸಿ ನಿಬ್ಬೆರಗಾದಳೆ ನನ್ನಕ್ಕ? 
ಆ ಬೆರಗಿನ ಸೊಬಗ ಬಣ್ಣಿಸಿರೆ... 


ಭವಗೆದ್ದು ಬಂದ ಮಗಳೆ ಬಾರೆಂದು 
ಕರುಣದಿ ಕೈವಿಡಿದು ಬಿಗಿದಪ್ಪಿದನಲ್ಲವೆ 
ಆ ಗೊರವ... 


ಆ ದಿವ ನೋಟದ ಮಾಟವ ಬನಣ್ಣಿಸಿರೆ... 


ಕಳವಳಿಸಿ, ಕಲ್ಪಿಸಿ, ಕಂದಿ, ಕುಂದಿದವಳ 
ಕಾಡಿಸಿ ಕೊನೆಗೊಮ್ಮೆ 
ಕಾಮನಬಿಲ್ಲಿನಂತೆ ಮುಖದೋರಿದ 
ಚನ್ನನನು ಕಂಡು ಉರಿದಳೆ? ಜರಿದಳೆ? 
ಹಿರಿಹಿರಿ ಹಿಗ್ಗಿದಳೆ?! 


ಕಾಡುಲಿಲ್ಲಿ ಹೂವುಗಳು/೨ ೨೯ 


ಆ ಹಿಗ್ಗಿನ ಬುಗ್ಗೆಯಿಂದ ಒಂದಿಷ್ಟು 
ಸಿಹಿನೀರ ಮೊಗೆದು ಎನಗುಣಿಸಿರೆ... 


ನಾನಾಕೆಯ ಕೆಳದಿ 

ಕುಸುಮದ ಹಂಗು ತೊರೆದು, 
ಅಕ್ಕನನು ಅನುಸರಿಸಿ 

ಬೆಟ್ಟಗುಡ್ಡ ಕಣಿವೆ ಕಾನನಗಳಲಿ 
ಸುಳಿಸುಳಿದು ಬಂದ ಅಣುರೇಣು 
ರುಂಡ ಮಾಲೆಯ ಕೊರಳವನ 
ಹೃದಯ ಕಮಲದೊಳಡಗಿದವಳ 
ಸಡಗರಕೆ ಸಾಕ್ಷಿಯಂತಿರುವ 
ದಿವ್ಮ ಚಕ್ಕುಗಳೇ... 


ನೀವು ಬಣ್ಣಿಸದಿದ್ದರೆ 

ನನ್ನಕ್ಕ ಒಲಿದು ಕೂಡಿದ 
 ಶ್ರೀಗಿರಿಯ ಗಾರುಡಿಗ 

ಆ ಮಲ್ಲಿನಾಥನ ಮೇಲಾಣೆ! 


೨೩೦ಗಾಡು ಲಿಲ್ಲಿ ಹೂವುಗಳು 


ಮಹಮದನ ಪ್ರೇಮಪತ್ರ 


ಹತ್ತೂ ಜನರು ಓದಿಯಾದ ಮೇಲೆ 
ನನ್ನ ಕೈಸೇರಿತು ಮಹಮದನ ಪತ್ರ 


ತನ್ನೂರಿನ ಬಗ್ಗೆ 

ತನ್ನ ಅಕ್ಕ ತಂಗಿಯರ ಬಗ್ಗೆ 

ಮಲ್ಪೆಯ ಮೀನು, ಸಮುದ್ರದ ಹಿನ್ನೀರು 
ಗೇರು ಹಣ್ಣು, ಗುಳ್ಬದ ಬಗ್ಗೆ 

ಏನೆಲ್ಲ ಅಚ್ಚ ಕನ್ನಡದಲ್ಲಿ 

ಬರೆದಿದ್ದ ಪತ್ರ- 

'ಈದ್‌'ಗೆ ಮನೆಗೆ ಬರಲೇಬೇಕೆಂದು 
ಕೇಳಿಕೊಂಡಿದ್ದ ಪತ್ರ- 


ಅದರಲ್ಲಿ ಪ್ರೇಮದ ವಿಷಯವೇನೂ 
ಇರಲಿಲ್ಲವಾದರೂ 

ಅದು ಪ್ರೇಮ ಪತ್ರವೆಂದು 

ಮುದ್ರೆ ಒತ್ತಲ್ಪಟ್ಟಿತು 
ಮಹಮದನಿಗೆ ಗುದ್ದು 

ನನಗೆ ಎಚ್ಚರಿಕೆ 

ಹತ್ತು ಹಲವು ಹದ್ದುಗಳು 
ನನ್ನ-ಅವನ 

ಚಲನವಲನದ ಬಗ್ಗೆ 

ನಿಗಾ ಇಡುವಂತಾಯಿತು 


ಒಮ್ಮೆ ಮಹಮದನನ್ನು 
ಭೇಟಿಯಾಗಬೇಕು 

'ಪ್ರೇಮ ಭಾವ' 
ಅರಳಿಸಿದ್ದಕ್ಕೇ 

ಕ್ಷಮೆ ಬೇಡಬೇಕು ಎಂದೆಲ್ಲಾ 


ಕಾಡು ಲಿಲ್ಲಿ ಹೊವುಗಳು/ ೨೩೧ 


ಅಂದುಕೊಂಡೆನಾದರೂ... 


ಪ್ರತಿಬಾರಿ... 
ನಮ್ಮಿಬ್ಬರ ನಡುವೆ 
ಮಸೀದಿಯ ಗುಡ್ಡ 
ಅಡ್ಡ ಬರುತ್ತಿತ್ತು 


ಅದೊಂದು ದಿನ- 

ದೊಡ್ಡ ದೇವರ ಪಲ್ಲಕ್ಕಿ ಉತ್ಸವ 
ಇಬ್ಬರನೂ ಸೀಳಿಕೊಂಡು 
ಹೊರಟು ಹೋಯಿತು! 


ಹೂವಿನಷ್ಟೇ ತಾಜಾ-ಕೋಮಲ 
ಮಹಮದನ ಪ್ರೇಮ 
ವಚ್ರದಷ್ಟೇ ಕಠಿಣ-ಕಶೋರ 
ಸುತ್ತಣ ಜನರ ಆತ್ಮ... 


ಗಾಳಿ-ಬೆಂಕಿ ಸೇರಿಕೊಂಡು 
ತನಗೆ ತಾನೇ ಕೂಡಿಕೊಂಡು 
ಎಷ್ಟು ಸುತ್ತು ಉರಿದರೇನು 
ಎಷ್ಟು ಹೊತ್ತು ಉರಿದರೇನು 
ಉರಿಯೊಳಗೆ ಬಿರಿಯುತ್ತಿತ್ತು 
ಬಿರಿದು ತಾನೇ ಬೆಳಗುತ್ತಿತ್ತು 
ಪ್ರೇಮ ಪುಷ್ಪ ಅರಳುತ್ತಿತ್ತು. 


೨೩ ೨7ಾಡು ಲಿಲ್ಲಿ ಹೂವುಗಳು 


ಬುದ್ಧ ಕವಿತೆ 
೧. ಮಹಾಯಾನ 


ತಾನು ತುಂಬಾ ಸಣ್ಣವನು 
ಅಂದುಕೊಂಡವನು 

ಬೃಹತ್‌ ಬುದ್ದನನು ಕೆತ್ತಿದ 
ಆಹಾ! 

ಏನು, ಆಳ, ಅಗಲ, ವಿಸ್ತಾರ- 
ಆಕಾಶದೆತ್ತರ! 

ಗುಲಾಬಿ ಮೃದು ಪಾದಗಳನ್ನು 
ಕೆತ್ತುತ್ತಾ ಕೆತ್ತುತ್ತಾ 

ಕಣ್ಣು, ತುಟಿ, ಮೂಗು 
ಮುಂಗುರುಳ ಅರಳಿಸುತ್ತಾ 
ನೆಲದಲ್ಲಿದ್ದವ 

ಮುಗಿಲು ಮುಟ್ಟಿದ 


೨.ಆ ಬುದ್ಧ-ಈ ಬುದ್ದ 


ಆ ಬುದ್ಧನಿಗೆ 

ಕಣ್ಣು ಕಿರಿದು, ಬಾಯಿ ಹಿರಿದು 

ಈ ಬುದ್ಧನಿಗೆ 

ಅನೆ ಕಿವಿ, ಗಿಣಿ ಮೂಗು 

ಆ ಬುದ್ಧನಿಗೆ 

ದೊಡ್ಡ ಹೊಟ್ಟೆ, ಚಿಕ್ಕ ರಟ್ಟೆ 

ಈ ಬುದ್ಧನಿಗೆ 

ಅಗಲ ಹಣೆ, ಚೂಪು ಗಲ್ಲ 

ಆ ಬುದ್ದ ತುಂಟ-ಪೋರ, ನಗೆಗಾರ 
ಈ ಬುದ್ದಘನ-ಘೋರ, ಗಂಭೀರ 
ಅವರವರ ಕನಸು, ಕಲ್ಪನೆ, ನಿರೀಕ್ಷೆಗೆ 


ಕಾಡು ಲಲ್ಲಿ ಹೂವುಗಳು/೨೩೩ 


ತಕ್ಕಂತೆ ಬುದ್ದ 
'ಭಾವ'ಅನ್ನೋದೇ ಬುದ್ದ 


೩. ಬಮಿಯಾನಿನ ಬೆಟ್ಟ 


ಆ ಬೆಟ್ಟದಲ್ಲಿ ಜಗತ್ತಿನ 

ಅತಿ ಎತ್ತರದ ಬುದ್ದ 

ಸ್ವಲ್ಪ ದಿನಗಳ ಕಾಲ ತಂಗಿದ್ದ 
ಈಗ ಬೆಟ್ಟ ಮಾತ್ರ ಇದೆ- 
ಬುದ್ದನಿಲ್ಲ 


೪, ನಶ್ವರ 


ಬಮಿಯಾನಿನ ಬುದ್ದ 
ನೋಡುಗರ ಕಂಗಳಿಗೆ 
ಹಬ್ಬವಾಗಿದ್ದ 

ಇದೀಗ ಕಡಿದ ತಲೆ 

ಮುರಿದ ಕಾಲ್ಲು, 

ಕುರುಡುಗಣ್ಣು, ಹರಿದ ಮೂಗು 
ನಿರಂತರ ಶೋಕ 
ಉನ್ನತಿಯಲ್ಲಿದ್ದುದು 
ಅಧೋಗತಿಗೆ ಬರುವುದು ನಿಶ್ಚಿತ 
ಹಾಗಂದಿದ್ದನಲ್ಲವೆ ತಥಾಗತ? 


ಬುದ್ಧನನ್ನು ಉಳಿಸಿ 
ಎಂದು ಯಾಕೆ 
ಮೊರೆಯಿಡುತ್ತೀರಿ? 
ನೀವೇ ಇತ್ತ 


೨೩೪ಗಾಡು ಲಿಲ್ಲಿ ಹೂವುಗಳು 


ಮದ್ದು ಗುಂಡು, ಫಿರಂಗಿಗಳು 
ನೀವೇ ಇತ್ತ 

ಕ್ಷಿಪಣಿ, ರಾಕೆಟ್ಟು ಟ್ಯಾಂಕರುಗಳು 
ನಿಮ್ಮವೇ 

ತಂತ್ರ-ಮಂತ್ರಗಳು 


ಅವರ ಪಾಪದಲ್ಲಿ 
ನೀವೂ ಪಾಲುದಾರರು 


೬. ಬುದ್ಧ-ಎದ್ದ 


ಬಮಿಯಾನಿನಲ್ಲಿ ಜಗತ್ತಿನ 
ಅತಿ ಎತ್ತರದ ಬುದ್ದ ಇದ್ದ 
ಅನ್ನುವುದೇ ಗೊತ್ತಿರಲಿಲ್ಲ 


ಇದೀಗ- 

ರೇಡಿಯೋ, ಟೀವಿ, ಪೋನು 
ಪೇಪರಿನ ತುಂಬಾ ಬುದ್ಧ! 
ಇಂಟರ್‌ನೆಟ್ಟಿನಲ್ಲೂ ಬುದ್ಧ! 


ಗಾಳಿ, ಬೆಳಕು, ನೀರು, ದೀಪ 

ಇಲ್ಲೇ ಇರೋ ಹಟ್ಟಿಯಿಂದ ಹಿಡಿದು 
ಏರ್‌ಕಂಡೀಷನ್‌ ಹಾಲಿನ ತನಕ 
ಬುದ್ದನದೇ ಸುದ್ದಿ... 


ಬುದ್ದ ಬಿದ್ದ ಎಂದು 
ದುಃಖಿಸುವವರು ನಿಜಕ್ಕೂ ಹುಚ್ಚರು 
ಅವನು ಈಗ, ಇದೀಗ 

ಎದ್ದು ಕುಳಿತಿದ್ದಾನೆ 


ಕಾಡು ಲಲ್ಲಿ ಹೂವುಗಳು/ ೨೩೫ 


೭. ಕ್ರಣಿಕ 


ಬಮಿಯಾನಿನ ಬೆಟ್ಟದಲ್ಲಿ 
ಬೆಳದಿಂಗಳ ಬೆಳೆದವರೆ ಈಗಿಲ್ಲ... 
ಬೆಳದಿಂಗಳ ಅಟ್ಟಾಡಿಸಿ, ಓಡಿಸಿ 
ಕಾರಿರುಳ ಬಿತ್ತುತ್ತಿರುವವರು 
ಎಷ್ಟು ದಿನ ಇದ್ದಾರು? 
ತಿರುಗುತ್ತಿರಲು ನಿರಂತರ ಭವಚಕ್ರ 
ಕಟ್ಟಿದವರೂ ಇಲ್ಲ 

ಕೆಡವಿದವರೂ ಇಲ್ಲ 


ಆ. ಆಗ-ಈಗ 


ಮೊದಲು ಬಮಿಯಾನಿನ 
ಬೆಟ್ಟದಲ್ಲಿ ಬುದ್ದ ನಿಂತಿದ್ದ 
ನೆಲಕ್ಕುರುಳಿದ ಮೇಲೆ 

ನೆಲ, ನೀರು, ಗಾಳಿ, ಆಕಾಶದ 
ಕಣಕಣದಲ್ಲೂ 
ಹಂಚಿಹೋಗಿದ್ದಾನೆ ಬುದ್ದ 


ಅಯ್ಯಾ... ಯೋಧ- 

ನಿನ್ನ ಪೇಟ ಕೊಡವಿ ನೋಡು 
ಲಕ್ಷಾಂತರ ಬುದ್ದರಿದ್ದಾರೆ 

ನಿನ್ನ ಬಟ್ಟೆ, ಮೆಟ್ಟು 
ಎಲ್ಲದರಲ್ಲಿ ಅಡಗಿ ಕುಂತಿದ್ದಾರೆ 


ನಾಳೆ ನೀನು, ನಿನ್ನ ಮಕ್ಕಳು 
ಅವರ ಮಕ್ಕಳು 
ಕುಡಿಯುವ ನೀರಿನಲ್ಲಿ 
ಉಣ್ಣುವ ಅನ್ನದಲ್ಲಿ 


' ೨೩೬/ಾಡು ಲಿಲ್ಲಿ ಹೂವುಗಳು 


ಉಸಿರಾಡುವ ಗಾಳಿಯಲ್ಲಿ 
ಬುದ್ದನಿರುತ್ತಾನೆ 


೯. ಅಲ್ಲೂ ಬುದ್ದ-ಇಲ್ಲೂ ಬುದ್ದ 


ತಾಲಿಬಾನಿನ ಯೋಧನಿಗೆ ಅನಿಸಿದ್ದು: 
ಮಂಡಿಯೂರಿ ಕೈ ಜೋಡಿಸಿ 
ಕಣ್ಮುಚ್ಚಿ ಪ್ರಾರ್ಥಿಸಿದರೆ 

ಕಣ್ಮುಂದೆ ಮೂಡುವನು ಬುದ್ದ 
ಒಡೆದ ತುಟಿ, ಹರಿದ ಮೂಗು 

ಯಾ ಅಲ್ಲಾ! 

ಬುದ್ದ, ಬುದ್ಧ, ಬುದ್ದ... 


ಮಲಗಿದರೂ ಬುದ್ದ, ಎದ್ದರೂ ಬುದ್ದ 
ಕನಸಲ್ಲಿ, ಮನಸಲ್ಲಿ 

ನರನಾಡಿ ಮೂಳೆ ಮಾಂಸ ಮಜ್ಜೆಯಲಿ 
ಬುದ್ದ, ಬುದ್ಧ, ಬುದ್ದ... 


೧೦. ಬುದ 
[5 


ಕಾಲ, ದೇಶ, ಬಾಷೆ 
ಲಿಂಗ, ಜಾತಿ ಮೀರಿ 
ನಿಂತವನೆ ಬುದ್ದ. 


(ಅಫ್ಲಾನಿಸ್ತಾನದ ಕೇಂದ್ರ ಭಾಗದ ಬಮಿಯಾನಿನಲ್ಲಿ ಬುದ್ದ ವಿಗ್ರಹಗಳು ಇಸ್ಲಾಂ ಧರ್ಮಕ್ಕೆ ಅವಮಾನ 


ಮಾಡುತ್ತಿವೆ ಎಂಬ ಕಾರಣಕ್ಕೆ ತಾಲಿಬಾನ್‌ ಆಡಳಿತ, ದೇಶದಲ್ಲಿರುವ ಇಂತಹ ವಿಗ್ರಹಗಳ ನಾಶಕ್ಕೆ 
೨೬, ೨೦೦೧ ರಂದು ಆದೇಶ ನೀಡಿತು. ಜಗತ್ತಿನ ಅತ್ಯಂತ ಎತ್ತರದ ಭಂಗಿಯಲ್ಲಿರುವ 


ಕಾಡು ಲಿಲ್ಲಿ ಹೂವುಗಳು/ ೨೩೭ 


ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು 


ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು 
ಮಗುವಾಗಿದ್ದಾಗಿನಿಂದಲೂ ಬಲ್ಲೆ ಅವನನ್ನು : 


'ಬಾ' 'ಬಾ' ಎಂದವನ ಎಷ್ಟು ಸಲ ಕರೆದಿದ್ದೆನು 
ಬರುವನೊ, ಬಾರನೊ, ತಿಳಿಯದೆ 

ಇಂದಿಗೂ ಕಾಯುತ್ತಲೇ ಇರುವೆನು 

ಹೇಳಿ ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು 


ಯಾವ ಕಾಲದಲ್ಲಿ, ಯಾವ ಕೊಳದಲ್ಲಿ 
ನೈದಿಲೆಯಾಗಿದ್ದೆನೋ ಏನೋ... 

ಯಾವ ಬೆಟ್ಟದಲ್ಲಿ, ಯಾವ ಘಟ್ಟದಲ್ಲಿ 
ಮೋಡವಾಗಿದ್ದೆನೋ ಏನೋ... 

ಈಗಲೂ ಅದೇ ನೆನಪಲ್ಲಿ ಅದೇ ತಪದಲ್ಲಿ 
ಅನುದಿನವೂ ನೆನೆಯುವೆನು 

ಹೇಳಿ ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು 


ಕಣ್ಣು, ಮೂಗು, ಬಾಯಿ, ಏನಿಲ್ಲದಿದ್ದರೂ 
ಇದ್ದ ಹಾಗೆಯೆ ಕಾಣುವನು ಅವನು 
ರೊಟ್ಟಿಯ ಚೂರಿನಂತೆ, ಹಣ್ಣಿನ ಹೋಳಿನಂತೆ 
ಬೆಣ್ಣೆಯ ಮುದ್ದೆಯಂತೆ, ಬೆಳ್ಳಿಯ ತಟ್ಟೆಯಂತೆ 
ಬಹುರೂಪಿ ಅಡಿಗಡಿಗೂ ಬೆರಗಾಗುವೆನು 
ಹೇಳಿ ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು 


ಯಾವ ಲೋಕದಲ್ಲಿ, ಯಾವ ಎರಕದಲ್ಲಿ 
ರೂಪುಗೊಂಡವನೋ ಏನೋ... 

ಯಾವ ಕಾಲದವನೋ ಏನವನ ಜಾತಿ? 
ಮಾತಿನ ಹಂಗಿಲ್ಲದೇ ನನ್ನನ್ನು ಮುಟ್ಟಿಹನು 
ಹೇಳಿ ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು 


೨೩೮/ಾಡು ಲಿಲ್ಲಿ ಹೂವುಗಳು 


ಉಪ್ಪರಿಗೆಯನೇರಿ ಕಾದವನ ದಾರಿ ಎದುರುಗೊಳ್ಳುವೆನು 
ಬೆಟ್ಟದಾಚೆಗೆ ಬೆಳದಿಂಗಳ ತೋಳು ಚಾಚಿ 
ಬೆಳ್ಳಿಕಿರಣಗಳ ಮಾಲೆ ತಂದೇ ತರುವನು 

ಸಿದ್ಧಾರ್ಥನ ಪ್ರಿಯಮಿತ್ರ, ಮೈತ್ರಿಯೇ ಮಹಾಸೂತ್ರ 
ಪ್ರೀತಿಸದೆ ಇರಲಾರೆ ಚಂದ್ರನನ್ನು. 


ಕಾಡು ಲಿಲ್ಲಿ ಹೂವುಗಳು 


೨೩೯ 


ಚಿಂಡಿ 


ಕಪ್ಪಿಟ್ಟ ಮುಖ 
ಮಿಂಚು ಕಣ್ಣುಗಳು 
ಬೆಂಕಿ-ಬಿಸಿಯುಸಿರು 
ಗುಡುಗು -ಸಿಡಿಲು 
ಮೃದು ವಚನಗಳು! 


ಅವಳು 
ಕಣ್ಣು ನೆಟ್ಟಲೆಲ್ಲಾ ಕಂದಕಗಳು 


ತೋಳುಗಳು ತಾಕಿ 
ನೆಲಕ್ಕುರುಳಿದವು ಹೆಮ್ಮರಗಳು 


ಕಾಲಾಡಿದಲ್ಲೆಲ್ಲಾ ಚಿಮ್ಮಿದವು 
ಬಿಸಿ ನೀರ ಬುಗ್ಗೆಗಳು 
ತಲ್ಲಣಿಸಿತು 

ಸಕಲ ಜೀವ-ಜಗತ್ತು 


ಕೋಪವೋ... 
ಪರಿತಾಪವೋ... 


ಅವಳೇ ಬಲ್ಲಳು 


ನಿಂತಲ್ಲಿ ನಿಲ್ಲಳು 
ಬಂದಂತೆಯೇ ಹೊರಟು ಹೋದಳು. 


೨೪೦ಗ7ಾಡು ಲಲ್ಲಿ ಹೊವುಗಳು 


ಜಾತ್ರೆಯಲ್ಲಿ ಶಿವ 


೧ 

ಅದೇ ಆ ಶಿವನ ವೇಷದಾರಿ 

ನಾನಿದ್ದ ಬಸ್ಸಿನಲ್ಲಿಯೇ ಇದ್ದ 
ನನ್ನೊಂದಿಗೆ ಬಸ್ಸಿನಿಂದಿಳಿದ 


ತೇಗದ ಮರದ ಹಾಗೆ 

ಉದ್ದಕೆ ಸಪೂರ 

ಮೋಡದ ಮೈ ಬಣ್ಣ, ಮಿಂಚಿನ ನಗು 
ಮುಡಿಗೆ ತಗಡಿನ ಚಂದ್ರನನು ಮುಡಿದಿದ್ದ 
ತೋಳಿಗೆ ಕಣಗಿಲೆಯ ಹೂವು 

ಕೊರಳಲ್ಲಿ ಪ್ಲಾಸ್ಟಿಕ್‌ ಹಾವು 

ಹುಲಿ ಚರ್ಮದ ಚಿತ್ರವಿರುವ 

ಮಾಸಿದ ಹಳದಿ ಬಣ್ಣದ ಅರ್ಧ ಲುಂಗಿ 
ಹವಾಯಿ ಚಪ್ಪಲಿ ಧರಿಸಿದ್ದ... 


ನನ್ನ ಬೆರಗಿಗೆ ಉತ್ತರ 
ನೀಡುವವನಂತೆ 
ಡಮರುಗ ನುಡಿಸಿ 
ತ್ರಿಶೂಲ ಆಡಿಸಿ 

ಕಾಲ್ತೆಜ್ಜೆ ಗಲಗಲ ಕುಣಿಸಿ 
ನಾ...ಶಿವ ಎಂದ 


೨. 
ನಾ...ಮುಂದೆ ಅವ...ಹಿಂದೆ 
ಜಾತ್ರೆಯ ಕೌಂಟರಿನಲ್ಲಿ 
ಟಿಕೀಟು ಕೊಳ್ಳುವಾಗಲೂ 
ಬೆನ್ನ ಹಿಂದೆಯೇ ಇದ್ದ 


ಗಿಲೀಟು ಒಡವೆಯಂಗಡಿಯಲಿ 


(ee) 


ಕಾಡು ಲಿಲ್ಲಿ ಹೂವುಗಳು 


೧6) 
— \ 4 


ಕಣ್ಣ ಮುಂದೆಯೇ ಬಂದ 

ಫಳಫಳ ಹೊಳೆಯುವ 
ಮೂಗುತಿಯನು ಅಂಗೈಯೊಳಗೆ 
ಹೊರಳಾಡಿಸಿ 

ಈ ವಬ್ರಕ್ಕೆಷ್ಟೆಪ್ಪಾ ಬೆಲೆ 

ಎಂದು ಅಂಗಡಿಯಾತನ ಛೇಡಿಸಿದ 


ಪುಗ್ಗೆಯಂಗಡಿಯಲ್ಲಿ ಒಂದೊಂದೂ 

ಪುಗ್ಗೆಯ ಮೇಲೂ ಮೃದುವಾಗಿ ಕೈಯಾಡಿಸಿ 
ಪರಪರ ಶಬ್ದಕ್ಕೆ ಕಿವಿಯಾನಿಸಿ 

ಬಾಗಿಲು ದಾಟುವುದರೊಳಗೆ 

ಠುಸ್ಸೆನ್ನುವುದೀ ಪುಗ್ಗೈ, ಜೊತೆಗೆ 

ಹಿಗ್ಗಿನ ಬುಗ್ಗೆ ಎಂದು ಅಲ್ಲೇ ಪದ ಕಟ್ಟಿ ಹಾಡಿ 
ಒಂದು ಪೀಪಿ, ಒಂದು ವಾಚು ಪುಕ್ಕಟೆ ಪಡೆದ 


ಬಣ್ಣ ಬಣ್ಣದ ಪರಕಾರಗಳ ತೆಗೆಸಿ 
ಪೂರ ಅಂಗಡಿಯನೆ ಎಳೆದಾಡಿಸಿ 
ಚೌಕಾಸಿ ಬೆಲೆಯಲ್ಲೇ 

ಒಂದು ಗಜ ರವಿಕೆಯ ಬಟ್ಟೆ ಕೊಂಡ 


ಕೆಂಪು ನೀರಿನ ಶರಬತ್ತಿನಂಗಡಿಯಲ್ಲಿ 
ಗಿಣಿ ಶಾಸ್ತ್ರದವನೊಡನೆ ಹರಕು 

ಛತ್ರಿಯ ಅಡಿಯಲ್ಲಿ... 

ಕರಡಿ ಮಜಲು ಕುಣಿತದ 
ಕರಡಿಯಾಸದವನೊಡನೆ 
ಲಾಲ ಆಲ 

ಜಾತ್ರೆಯ ಉದ್ದಗಲ ಹಬ್ಬಿ ನಿಂತವನು y 
ಮೋಟು ಬೀಡಿಯ ಸೇದುತ್ತ 
ಕಡಲೆಯ-ಪುರಿಯ 

ಗುಡ್ಡವ ದಾಟಿ ಹೋದ 


೨೪೨/ಾಡು ಲಲ್ಲಿ ಹೂವುಗಳು 


ಪಿ 

ಹೋದ ಎನ್ನುವಷ್ಟರಲ್ಲಿಯೇ 
ಬತ್ತಾಸಿನ ಅಂಗಡಿಯಲ್ಲಿ 
ಪರಿಚಿತ ನಗೆಯೊಡನೆ ಪ್ರತ್ಮಕ್ಷ! 


ಮೆಲ್ಲನೆ ಬಳಿ ಸಾರಿ ಗೋಣ ಬಗ್ಗಿಸಿ 
ಮಗ ಹಸಿದಿದ್ದಾನೆ- 

ಹೆಂಡತಿಗೆ ಕಾಯಿಲೆ ಅಂದ 

ಬಾಡಿದ ಮುಖ, ಬಸಿದಿತ್ತು ದುಃಖ 


ಗಣಪ ಹಸಿದಿದ್ದಾನೆ 

ಗಿರಿಜೆಗೆ ಕಾಯಿಲೆ... 
ಹೆಂಡತಿ-ಮಕ್ಕಳಿಗಾಗಿ' 
ಶಿವನಲ್ಲದೆ ಭವಿ ಅಳುವನೆ?! 


ಪುಟ್ಟ ಪರ್ಸಿನ ಮೂಲೆ ಮೂಲೆಯನು ತಡವಿ 
ರುದ್ರನೊಡ್ಡಿದ ಬೊಗಸೆಗೆ 
ಐದರ ನೋಟಿರಿಸಿ ಇಷ್ಟೇ ಅಂದೆ! 


ಮಿಂಚಂತೆ ಹೊಳೆದು 

ತಳಾಂಗು ತದಿಗಿಣ ತೋಂ ಎಂದು 
ನಾಟ್ಕದ ಮಟ್ಟಿನಲಿ ಕುಣಿದು 

ಅರ್ಧ ನಿಮೀಲಿತ ನೇತ್ರನಾಗಿ 
ನಟರಾಜನ ಭಂಗಿಯಲ್ಲಿ ನಿಂತುಬಿಟ್ಟ! 


ಬಿಟ್ಟ ಬಾಯಿ ಬಿಟ್ಟಂತೆಯೇ 
ನೆಟ್ಟಿ ಕಣ್ಣು ನೆಟ್ಟಂತೆಯೇ 
ಎರಡೂ ಕೈ ಜೋಡಿಸಿ 
ಮೈದುಂಬಿ ನುಡಿದು ಬಿಟ್ಟೆ... 


ಸಾಕ್ಸಾತ್‌ ಶಿವ... 
ಸಾಕ್ಸಾತ್‌ ಶಿವ!! 


ಕಾಡುಲಿಲ್ಲಿ ಹೂವುಗಳು/ ೨೪೩ 


ಯುವನ ಸುಂದರಿ 


ಎಲ್ಲರೂ ಬೆಚ್ಚಗೆ ಹೊದ್ದು ಮಲಗಿರಲು 
ಇವಳು ಎದ್ದು ಜಿಮ್‌ನಲ್ಲಿ ಬೆವರು 
ಸುರಿಸುತ್ತಾ ಕಸರತ್ತು ಮಾಡುವಳು 


ಎಲ್ಲರೂ ಹಾಲು ತುಪ್ಪದಲ್ಲಿ 
ಕೈತೊಳದರೆ- 

ಇವಳು ಹಣ್ಣು-ತರಕಾರಿ 
ಒಣಗಿದ ಚಪಾತಿಯ 
ಮೇಲೆಯೇ ಜೀವಿಸುವಳು 


ಎದುರಿಗೆ ಯಾರೂ ಇಲ್ಲ 
ಆದರೂ ಕೈ ಬೀಸುವಳು" 
ಕಾರಣವೆ ಇಲ್ಲ 

ಸುಮ್ಮನೆ ನಗುವಳು 
ಬಳುಕಿ ಬಾಗಿ 

ಬೆಕ್ಕಿನ ಹೆಜ್ಜೆಯನನುಸರಿಸಿ 
ತಾಲೀಮು ನಡೆಸುವಳು 


ತಲೆಯೊಳಗೆ ಏನೆಲ್ಲ ತುಂಬಿಕೊಂಡು 
ಗಿಳಿಯಂತೆ ಒಪ್ಪವಾಗಿ 

ಪಾಠ ಒಪ್ಪಿಸುವಳು 

ಚಾಣದಿಂದ ಕಲ್ಲು ಕೆತ್ತಿದ ಹಾಗೆ 
ಇವಳ ಅಂಗ ಅಂಗವನೂ 

ಕೆತ್ತಿ ಸ್ಪರ್ಧೆಗೆ ಅಣಿ ಮಾಡುವರು 
ಇಷ್ಟು ಮೊಲೆ, ಇಷ್ಟೇ ನಿತಂಬ 
ಸುರಿದು-ಅಳೆಯುವರು 
೨೪೪] ಡು ಲಿಲ್ಲಿ ಹೂವುಗಳು 


ಒಂದು ದಿನ- 

ಕೋರೈಸುವ ಬೆಳಕಿನಂಗಳದಲ್ಲಿ 
ಕೆರೀಟಿವಿರಿಸಿಕೊಂಡು 
ಸಿಂಹಾಸನದಲಿ ಕೂತು 
ಸುಂದರಿಯರ ನಡುವೆ 
ಮಹಾಸುಂದರಿಯಾಗಿ 
ಮೆರೆಯುವಳು 


ಚಪ್ಪಾಳ, ಕೇಕೆ, ಶಿಳ್ಪ 

ಹೇಳಿ ಎಷ್ಟು ಜನಕೆ 

ಈ ಭಾಗ್ಯ ದೊರೆಯುವುದು? 

ಅಲೆಯ ಮೇಲಣ ಗುಳ್ಳಯೋ 

ಪದ್ಧ ಪತ್ರದ ಮೇಲಣ ಜಲಬಿಂದುವೋ 
ಅದು ಆಮೇಲಿನ ಮಾತು 


ಜಗತ್ತು ಒಂದು ಚಣವಾದರೂ 
ಕಣ್ಣರಳಿಸಿ ಇವಳತ್ತ ನೋಡುವುದು 
ಮತ್ತೊಬ್ಬಳು ಬರುವ ತನಕ 
ಇವಳತ್ತಲೇ ನೋಡುತ್ತಾ ಇರುವುದು! 


ಕಾಡುಲಿಲ್ಲಿ ಹೂವುಗಳು/ ೨೪೫ 


ನಿನ್ನ ನಂತರ... 


ಇಷ್ಟು ದೊಡ್ಡ ಮನೆ 
ಯಾರು ಸಂಭಾಳಿಸುವರು? 


ಇಷ್ಟು ಚಂದದ ತೋಟ 
ಯಾರು ನೋಡಿಕೊಳ್ಳುವವರು? 


ಒಡವೆ ವಸ್ತು ಸೀರೆ 
ಯಾರುಟ್ಟು ನಲಿವರು? 


ಆಶೆಯಿಂದ ಹೊಂದಿರುವ 
ಚಿಕ್ಕಪುಟ್ಟ ವಸ್ತುಗಳು 


ಅಕ್ಕರೆಯ ಗಂಡ 
ಮುದ್ದಾದ ಮಕ್ಕಳು 


ನಿ ಹಿತರು-ಸಂಬಂಧಿಗಳು 
ಸುತ್ತಿಕೊಂಡಿವೆ ಸರಪಳಿಗಳು 


ಚಿ 


tl 


ಸಮಯವಿದೆ ಇನ್ನೂ 
ನಾಟಕ ಮುಗಿಯಲು 


ಬಯಸುವುದು ಜೀವ 
ನಿರಂತರ ನಟಿಸಲು 


೨೪೬ಗಾಡು ಲಿಲ್ಲಿ ಹೂವುಗಳು 


ಮಖ 


ದುಃಖ ಸಮುದ್ರವು 
ಯೋಜನಗಳಾಚೆ 
ಕೇಳುವುದರ ಮೊರೆತ 


ಸಂತೋಷದ ದೊಡ್ಡ 
ಹಡಗುಗಳನ್ನು 
ಅದು ಮುಳುಗಿಸುವುದು 


ನೆಮ್ಮದಿಯ 
ಹುಟ್ಟಡಗಿಸುವುದು 


ಸಿಷ್ಟಾಪಿ ಹುಲ್ಲು ಕಡ್ಡಿ 
" ಖಾತ್ರವೇ 
ರಾಂತಕವಾಗಿ 

ಲಿ ದಡ ಸೇರುವುದು. 


ಕಾಡುಲಿಲ್ಲಿ ಹೂವುಗಳು/ E. 


ಬೆಕ್ಕು ಅಡ್ಡ ಹೋಯಿತು 


ಗಕ್ಕೆಂದು ನಿಂತೆ ಒಂದು ಚಣ 
ಶುರುವಾಯಿತು ಅನುಮಾನ 


ಅವೊತ್ತು ಇಡೀ ದಿನ ' 
ಬೆಕ್ಕಿನದೇ ಧಾನ 


ಮೀನು ಮಾರುವವಳಿಗೆ 
ಮಾಯೆ ಕವಿದಿರಲು 


ಒಣ ಮೀನಿಗೂ 
ಜೀವ ಬಂದಿರಲು 


ಘಮ ಘಮಿಸಿ ಅದು 
ಲೋಕವನೆ ಸೆಳೆದಿರಲು 


ಪರಿಮಳದ ಪರಿಣಾಮ 
ಮೂಗರಳಿಸಿ ಬೆಕ್ಕು 
ಅಡ್ಡ ಹೋಯಿತು. 


೨೪೮/ಾಡು ಲಿಲ್ಲಿ ಹೂವುಗಳು 


ನಾದಿನಿ ಬಂದು ಹೋದಳು 


ಬಿಸಿಲು ಕಂಡಿತು ಹಾಸಿಗೆ 
ಹಳೆಯ ದಿಂಬಿಗೆ ಹೊಸಾ ಹೊದಿಕೆ 


ಅತ್ತೆ ಮಾವನ ಪಟಗಳು 
ಲಕಲಕ ಹೊಳೆದು 


ಹೂವ ಮುಡಿದವು 


ದೇವರಿಗೆ ದೀಪ 
ಹೊಸಿಲಿಗೆ ಕುಂಕುಮ 
ಬಾಗಿಲಿಗೆ ನೀರು 


ಚಿತ್ರಾನ್ನ ಕೋಸಂಬರಿ 
ವಡೆ, ಪಾಯಸದಲಿ 
ಕಲ್ಲು ಸಿಗದಿರಲಿ ಎಂದು 
ಪ್ರಾರ್ಥನೆ! 


ಮಡಿಲು ತುಂಬಿದ 
ಸೀರೆ-ಕುಪ್ಪಸ 
ಇಷ್ಟವಾಯಿತೋ... 
ಇಲ್ಲವೋ ಅನುಮಾನ 


ಅನಿಸುವುದು ಹತ್ತಿರ" 
ಹತ್ತಿರ ಹೋಗಬೇಕೆಂದು 
ಏನು ಮಾಡಲಿ? 

ಹಾಳು ಕಂದಕ 
ಹಿರಿದಾಗುವುದು. 


ಕಾಡು ಲಿಲ್ಲಿ ಹೂವುಗಳು 


೨೪೯ 


ದೊಡ್ಡ ಮರ 


ಆ ದೇವರೇ ವರವಿತ್ತಂತೆ 
ಆ ಊರಿಗೆ ಅದೇ ದೊಡ್ಡ ಮರ 


ನಾಲ್ಕು ಹೆಗಲುಗಳು, ನೂರು ಕೈಗಳು 
ಸಾವಿರ ಸಾವಿರ ಬೆರಳುಗಳು 
ಸೂರ್ಯ ಚಂದ್ರ ನಕ್ಷತ್ರ ಗಣಗಳು 
ಬಿಡುಗಣ್ಣಾಗಿ ನೋಡುವಷ್ಟು 
ಅಷ್ಟು ದೊಡ್ಡ ಮರ 


ಬೆಳಕು-ಮಳೆ-ಮಣ್ಣಿನ ಆಟದಲ್ಲಿ 
ಬಯಸಿದ ಗರ ಬಿದ್ದಂತೆ 
ಭರಭರ ಬೆಳೆದು ನಿಂತಿದೆ 

ಅದೇ ಆ ದೊಡ್ಡ ಮರ 


ಆ ಹಾದಿಯಲ್ಲಿ ಹಾರಿ ಹೋಗುವ 
ಪ್ರತಿ ಹಕ್ಕಿಯೂ ತಿರುಗಿ ನೋಡುವಂತೆ 
ಆ ಹಾದಿಯಲ್ಲಿ ಹಾದು ಹೋಗುವ 
ಪ್ರತಿ ದಾರಿಹೋಕನು ಅದರ 

ನೆರಳಿಗೆ ಆಶೆ ಪಡುವಂತೆ- 

ಅಷ್ಟು ದೊಡ್ಡ ಮರ 


ಊರ ಹೆಂಗಳೆಯರ 
ಮುಡಿಗೇರುವುದದರ ಹೂವು 

ಊರ ಮಂದಿಯ ಹಳೆಯ 

ರೋಗಕ್ಕೂ ನಾಟುವುದು ಅದರ ಬೇರು 
ಜಾತ್ರೆ, ಸಂತೆ, ವ್ಮಾಜ್ಮ, ಪುರಾಣ, 
ಪ್ರವಚನ, ಹಬ್ಬ, ಹಾದರ, ಮದುವೆ, 
ಮರಣ, ಸಕಲಕ್ಕೂ ಸಂಗಮ ಸ್ಥಳ 


೨೫೦/7 ಡು ಲಿಲ್ಲಿ ಹೂವುಗಳು 


ಅದೇ ಆ ದೊಡ್ಡ ಮರ 


ಇದೀಗ... 

ಗೇಣುದ್ದ ಹಕ್ಕಿಯ ಹಿಕ್ಕೆಯ ಮೂಲಕ 
ಈ ಮರದ ಅಂದ-ಚಂದ-ಗಂಧ 
ಯಾವುದೋ ದೇಶದಲ್ಲಿ... 
ಯಾವುದೋ ವೇಷದಲ್ಲಿ... 

ಎಷ್ಟು ಸೋಜಿಗ! | 


ಕಾಡು ಲಿಲ್ಲಿ ಹೂವುಗಳು/ ೨೫೧ 


ಬಾಗು 


ಬಾಗಿದ ಕೊಳದೊಳಗೆ- 
ಕಮಲಗಳು 
ಚಂದ್ರ, ನಕ್ಷತ್ರ ಗಣಗಳು 


ತುತ್ತ ತುದಿಯೇರಿ ಬೆಟ್ಟ 
ಬಾಗಿದೆ- 

ಮನೆಗಳು, ಮರಗಳು 
ಮಕ್ಕಳ ಆಟಿಕೆಯ ಹಾಗೆ 
ಅಪರೂಪದ ಕಲಾವಿದ 
ಬಿಡಿಸಿದ ಚಿತ್ರದ ಹಾಗೆ 


ಹೆಮ್ಮರಗಳಡಿ ಬಾಗಿದೆ 
ಪ್ರೇಮ ಪುಷ್ಪಗಳು 


ಪಕ್ವವಾದ ಹಣ್ಣುಗಳು 


ಬಾಗಿದೆ- 

ಕಲ್ಲು ದೇವರ ಮುಂದೆ 
ಬೆಳಗುವ ದೀಪಗಳದಡಿ 
ಅಹಂಕಾರವ ಸುಟ್ಟು 
ಬಾಗುವುದೆ ಭಾಗ್ಯವೆನಿಸಿ 
ಬಾಗಿ ಬಾಗಿ 
ಬಾಗಿದುದನೆ ಅನವರತ 


ಧೇನಿಸಿ ತಲೆ ಎತ್ತಿದರೆ 
ಮೃತ್ಮು! 

ಸರಕ್ಕನೆ ಬಾಗಿದೆ 
ನಿಜವಾಗಿಯೂ... 


೨೫೨/ಾಡು ಲಿಲ್ಲಿ ಹೂವುಗಳು 


ಚಿತೆಗೇರಲಿಲ್ಲ ಹೂವುಗಳು 


ಗಾಳಿ ತಂದಿತು 
ದೀಪವಾರಿದ ಸುದ್ದಿ 


ಒಂದು ಚಣ ಮೌನ 
ನೋಡು ಎಂದಿತು ಹೃದಯ 
ಬೇಡವೆಂದಿತು ಮನಸು 


ನಿಮ್ಮ ಚಿತೆಗೇರಿಸಬೇಕೆಂದು 
ಕೊಂಡಿದ್ದ ಎರಡು ನಸು ಹಳದಿ 
ಗುಲಾಬಿ ಮೊಗ್ಗುಗಳು 

ಇನ್ನೂ ಹಾಗೆಯೇ ಇವೆ 
ನಳನಳಿಸುತ್ತಿವೆ ಹೂದಾನಿಯಲ್ಲಿ 
ಸದ ಬೂದಿಯಾಗಲಿಲ್ಲ 
ಹೂವುಗಳು... 


ಏನೋ ಸಮಾಧಾನ 


ನಿಮ್ಮನ್ನು ದ್ವೇಷಿಸುತ್ತಲೇ 
ಪ್ರೀತಿಸಿದೆವು ನಾವು 

ನೀವೇ ಕಲಿಸಿದ ಪಾಠ 
ವೈಭವೀಕರಿಸಲಾರೆ ನಿಮ್ಮ ಸಾವು 


ಉಳಿದಷ್ಟು ದಿನ 
ಉಳಿದೇ ಉಳಿಯುವುದು 
ಅಗಲಿಕೆಯ ನೋವು. 


(ಪ. ಲಂಕೇಶ್‌ಗೆ ಶ್ರದ್ಧಾಂಂಜಲಿ ) 


ಕಾಡು ಲಿಲ್ಲಿ ಹೂವುಗಳು! ೨೫೩ 


ಮುಂದೆ ಸಾಗುವ ಮುನ್ನ 


ಮುಂದೆ ಸಾಗುವ ಮುನ್ನ 

ಹಿಂದೆ ನೋಡಬಾರದೆ ಒಮ್ಮೆ 
ನದಿಯಲ್ಲವೇ ನಾನು 
ತುದಿಯಲ್ಲಿರುವೆ ನೀನು 

ನಿಲ್ಲು ನಿಲ್ಲು ನೀ ನನ್ನ ಮಗಳ... 


ಹಿಟ್ಟು-ರೊಟ್ಟೆಯ ಸುಡುತ 
ಹರಕೆ-ಮುಡಿಪುಗಳನಿಡುತ 
ತಿಳಿದ ಹಾಡುಗಳ ಹಾಡಿ 
ನೂರು ದೇವರ ಕಾಡಿ 
ನಿನ್ನ ಪಡೆದೆ 


ಉಟ್ಟ, ಸೀರೆಯೇ ಮೂರು 
ಹಣೆಗೆ ಕುಂಕುಮದ ಚೂರು 
ಎದೆಗವಚಿಕೊಂಡೇ ನಿನ್ನ 
ರಂಗೋಲೆಯ ಬರೆದೆ 


ದೇಶ ನೋಡಲೇ ಇಲ್ಲ 
ಕೋಶ ಓದಲೇ ಇಲ್ಲ 
ಕಾಡ ಕಣಗಿಲೆ ನಾನು 
ಚಿಗುರು ಕೆಂಪೆಲೆ ನೀನು 
ಆಚೆ ದಡದಲ್ಲೇನಿದೆಯೋ 
ನಾನೇನು ಬಲ್ಲೆ? 


ನಿನ್ನ ಆಶೆಯೇ ಬೇರೆ 
ನನ್ನ ಭಾಷೆಯ ಬೇರೆ 
ಬೇರೆಲ್ಲವೇ ನಾನು 

ಹೂವಲ್ಲವೇ ನೀನು 
ತಿರುಗಿ ನೋಡೊಮ್ಮೆ ನನ್ನ ಮಗಳೆ... 


೨ವಿಜ೪!ಕಾಡು ಲಿಲ್ಲಿ ಹೂವುಗಳು 


ನಿನೊಂದಿಗೆ ಮಾತನಾಡಲಾರೆ... 


— ನೆೋೊಣನೆ 
ರು ಮಿಕಿ೦ ಬಂಡದಿವು ಮಾತಾಡುವೆ 


ಸೌದೆ, ಇದಿಲ್ಲು ಬೆಂಕಿ, 


ನೀರು, ಕೊಡ, ರಾಟೆಯೊಡನೆ ಮಾತಾಡುವೆ 


ಜಾಜಿ, ಮಲ್ಲಿಗೆ ಸಂಪಿಗೆ, 

ಸೀಬೆ, ಮಾವು, ನೇರಳೆಯ ಜೊತೆ ಮಾತಾಡುವ 
ನಾಯಿ, ಬೆಕ್ಕು ಮಮ್ಮೆ, ಎತು 
ಬಾಗಿಲು ಕಿಟಕಿ ಹುಲ್ಲು ಮಾಡಿನ 
ಜೊತೆ ಮಾತಾಡುವೆ 


, pe — ~ 


ಬೆದರು ಬೊಂಬೆಯೊಡನೆ ಮಾತಾಡುವೆ 
ನಿನ್ನೊಂದಿಗೆ ಮಾತನಾಡಲಾರೆ 


ಬೆವರು, ಹಸಿವು, 


ಬಯಕೆ, ಬೇನೆಯೊಂದಿಗೆ ಮಾತಾಡುವೆ 


ದೀಪ, ಧೂಪ, ಹೂವು, ಗಂಧ, 
ಕಲ್ಲು ದೇವರೊಂದಿಗೆ ಮಾತಾಡುವೆ 


ನನಗೆ ನಾನ ನನಗೆ ನಾನೇ ಮಾತಾಡುವೆ 
ನಿನ್ನೊಂದಿಗೆ... ಉಹುಂ ಮಾತನಾಡಲಾರೆ. 


೨೫೬/ಾಡು ಲಿಲ್ಲಿ ಹೂವುಗಳು 


ಮತ್ತೆ ಹುಟ್ಟುವುದಾದರೆ... 


ಮತ್ತೆ ಹುಟ್ಟವುದಾದರೆ 

ಈ ನೆಲವೇ ಇರಲಿ 

ಹುಟ್ಟಿದ ಮೇಲೆನ್ನ ನುಡಿಯು 
ಕನ್ನಡವೇ ಆಗಿರಲಿ 


ತುಂಗೆಯಲಿ ನಾನಿರಲು 
ಗಂಗೆಯೂ ಬರಲಿ 
ಕೃಷ್ಣೆ-ಗೋದಾವರಿ 
ಗೆಳೆತಿಯರು ಸಿಗಲಿ 


ಹಿಮಾಲಯವು ಮುಡಿಯಲ್ಲಿ 
ಸಹ್ಮಾದ್ರಿಯು ಅಡಿಯಲ್ಲಿ 
ಅಲ್ಲಲ್ಲಿಯೇ ಇರಲಿ 

ಕಲ್ಕತ್ತೆಯ ಕಾಳಿ 

ಶೃಂಗೇರಿಯ ಶಾರದೆಗೆ 
ಹೂವು-ಕುಂಕುಮ ಕೊಡಲಿ 
ದೂರದಲ್ಲೇಕೆ ಇರಬೇಕು ದೆಹಲಿ 
ಶಿವಮೊಗ್ಗೆ ಗೇ ಬರಲಿ 


ಮತ್ತೆ ಹುಟ್ಟುವುದಾದರೆ 

ಈ ನೆಲವೇ ಇರಲಿ 
ಮಂಗಳೂರಿನ ಕಡಲು 
ಮಡಿಕೇರಿಯ ಮಂಜಿನೊಡಲು 
ನನಗೊದಗಿ ಬರಲಿ 


ಹಟ್ಟಿ ಚಿನ್ನದ ಬುಗುಡಿ 
ಕಾರವಾರದ ಸೀಗಡಿ 
ತುಟ್ಟಿಯಾಗದೇ ಇರಲಿ 


ಕಾಡು ಲಿಲ್ಲಿ ಹೂವುಗಳು/ ೨೫೭ 


ಸೊರಗದಿರಲಿ ಬೇಲೂರಿನ ಬಾಲೆ 
ಒಣಗದಿರಲಿ ಜೋಗದ ಮೋರೆ 
ಇಳಕಲ್ಲಿನ ಸೀರೆಗೆ 
ಕಾಶ್ಮೀರದಲ್ಲೂ ಬೆಲೆ ಸಿಗಲಿ 


ಮತ್ತೆ ಹುಟ್ಟುವುದಾದರೆ 

ಈ ನೆಲವೇ ಇರಲಿ 
ಮೇಲುಕೋಟೆಯ ಚೆಲುವ 
ನನಗೊಲಿದು ಬರಲಿ 


೨೫೮/7ಾಡು ಲಲ್ಲಿ ಹೊವುಗಳು 


ಆನೆ ಪೊಡಮಟ್ಟಿತು 


ಕೊಳ ದೊಳಗಣ 
ಚಂದ್ರನನು ಆನೆ ಮೆಟ್ಟಿತು 
ನರಕದ ಬಾಗಿಲನು 

ತಾನೆ ತಟ್ಟಿತು 

ಬಾ ಒಳಗೆ, ನನ್ನೊಳಗೆ 
ಎಂದಿತು ಕೊಳದ ಕೆಸರು 
ನೇವರಿಸಿತು, ಆವರಿಸಿತು 
ಅಡಗಿತು ಆನೆಯ ಉಸಿರು 


ಆನೆ ಫೀಳಿಟ್ಟಿತು 
ದಶದಿಕ್ಕಿಗೂ ಮೊರೆಯಿಟ್ಟಿತು 


ಕರುಣೆಯಿಂದಲೇ ಇದಿರುಗೊಂಡವು 


ಕೇಡಿಗನನು ಕಮಲಗಳು 

ಶ್ರೀ ಹರಿಯ ನೆನೆದು 
ಹೂವಿನಂದದಿ ಹೆಣೆ ಹೆಣೆದು 
ಕರಿರಾಜನ ಮುಟ್ಟಿದವು 


ಹೂವಿನ ಹಗ್ಗವನೇ ಹಿಡಿದು 
ತಾನೇ ದಡ ಮುಟ್ಟಿತು 
ಆನೆ ಪೊಡಮುಟ್ಟಿತು. 


ಕಾಡು ಲಿಲ್ಲಿ ಹೂವುಗಳು ೨೫೯ 


ಗಾಂಧಿ ಹುಟ್ಟಿದ್ದು 


ಗಾಂಧಿ ಹುಟ್ಟಿದ್ದು 

ನೆಟಾಲಿನ ರಾಜಧಾನಿಯಾದ 
ಮೆರಿಟ್ಸ್‌ ಬರ್ಗ್‌ನಲ್ಲಿ 

ರೈಲ್ವೆ ಪ್ಲಾಟ್‌ ಫಾರಂನಲ್ಲಿ 
ಚೆಲ್ಲಾಪಿಲ್ಲಿಯಾದ 

ಹಾಸಿಗೆ, ಪೆಟ್ಟಿಗೆ ಕಾಗದಗಳ ನಡುವೆ 


ಅಪರಾತ್ರಿ 

ಹೊರಗೆ ಅಸಾಧ್ಮ ಚಳಿ 

ಒಳಗೆ ಜ್ವಾಲಾಮುಖಿ 

ನೋವಿನಿಂದ ಒದ್ದೆಯಾದ ಕಣ್ಣುಗಳು 
ಮೈತುಂಬಾ ಅವಮಾನದ ಮುಳ್ಳುಗಳು... 


ಚಳಿಗೆ ಸೆಟೆದ ಕಾಲುಗಳು 
ದಂಡಿಗೆ ಸಿದ್ದವಾದದ್ದು 
ಬೆಂಕಿ ಬೆಳದಿಂಗಳಾದದ್ದು 
ಸತ್ಮಪ್ರೇಮ, ಅಹಿಂಸೆಯ 
ದೀಕ್ಷೆ ಪಡೆದದ್ದು 

ಎಲ್ಲಾ ಆ ಕ್ಷಣದಲ್ಲಿ... 


೨೬೦]ಾಡು ಲಿಲ್ಲಿ ಹೂವುಗಳು 


ನಮನ 


ನಮಿಸುವೆನು ತಾಯೆ 
ನಿನ್ನಡಿಗೆ 
ಮುನ್ನಡೆಸು ನನ್ನೀ 
ಜಗದೊಳಗೆ 


ಬೆಟ್ಟವಾಗಿಸು ಎಂದು 


 ವಾನು ಬೇಡುವುದಿಲ್ಲ 


ಚಿಟ್ಟೆಯಾಗಿಸು ನನ್ನ 
"ನಿನ್ನ ತೋಟದೊಳಗೆ 


ಚುಕ್ಕಿಯಾಗಿಸು ಎಂದು 
ನಾನು ಬೇಡುವುದಿಲ್ಲ 
ಹಕ್ಕಿಯಾಗಿಸು ನನ್ನ 
ಹಾರಿಕೊಂಡಿರುವೆ 
ನೀಲ ಗಗನದೊಳಗೆ 


ಸೂರ್ಯನಾಗಿಸು ಎಂದು 
ನಾನು ಬೇಡುವುದಿಲ್ಲ 
ದೀಪವಾಗಿಸು ನನ್ನ 
ಉರಿದುಕೊಂಡಿರುವೆ 
ಊರ ಗುಡಿಯೊಳಗೆ 


ಕಡಲಾಗಿಸು ಎಂದು 
ನಾನು ಬೇಡುವುದಿಲ್ಲ 
ಮೀನಾಗಿಸು ನನ್ನ್ನ 
ಈಜಿಕೊಂಡಿರುವೆ 
ಕಣ್ಣ ಕೊಳದೊಳೆಗೆ 


ಕಾಡು ಲಿಲ್ಲಿ ಹೂವುಗಳು/ ೨೬೧ 


ದೇವನಾಗಿಸು ಎಂದು 
ನಾನು ಬೇಡುವುದಿಲ್ಲ 
ದಾಸನಾಗಿಸು ನನ್ನ 
ಹಾಡಿಕೊಂಡಿರುವೆ 
ಈ ಲೋಕದೊಳಗೆ 


ಘನವಾಗಿಸು ಎಂದು 
ನಾನು ಬೇಡುವುದಿಲ್ಲ 
ಕಣವಾಗಿಸು ನನ್ನ 
ಲಯವಾಗುವೆ ನಿನ್ನೊಳಗೆ. 


೨೬ ೨/ಾಡು ಲಿಲ್ಲಿ ಹೂವುಗಳು 


ನವೋದಯದ ನಲವು : ಜಿ ಎಸ್‌ ಎಸ್‌ 


ನವಿರಾದ ಭಾವದಲೆಗಳ 
ಸೀಳುತ್ತಾ ಮುನ್ನುಗ್ಗು ತ್ತಿತ್ತು 
ನವ್ಯದ ಹಡಗು 


ಆಹಾ! ಏನು ಬಿಂಕ, ಬೆಡಗು, ಬಿನ್ನಾಣ 
ಕೋಡುಗಲ್ಲಿನ ಮೇಲೆ 
ಕಡಲ ಹಕ್ಕಿಗಳಂತೆ ಕೂತು ನೋಡಿದೆವು. 


ಕಾರಿರುಳು - 

'ಕರಿಯ ನಭದ ಕಣ್ಣಳಂತೆ 

ಅಭಯದೊಂದು ರೂಹಿನಂತೆ 

ತೇಲಿಬಿಟ್ಟ ದೀಪದಂತೆ' 

ನೂರು ತಾರೆ ಬೆಳಕ ಬೀರಲು 

ಪುಟ್ಟ ದೋಣಿಯಲಿ ಕೂತು 

ರಾತ್ರಿ-ಹಗಲು ರಾಕ್ಷಸ ಅಲೆಗಳನ್ನು ತಳ್ಳುತ್ತಾ 
ಹರಸಾಹಸದಿಂದ ದಡ ಸೇರಿದೆವು. 


ಮುಸ್ಸಂಜೆ- 

ಆಗಸದಲ್ಲಿ ಬೆಳ್ಳಕ್ಕಿಗಳ ಸಾಲು 

'ದೇವರ ರುಜು" 

" ಪರವಶತೆಯಿಂದ ನೋಡಿದೆವು. 

ಕಣಿವೆಯ ಮುದುಕ 

ಕೈ ಮರವಾದ ; ಮುನ್ನಡೆದೆವು. 

'ಮೂಡಲ ಮನೆಯಲ್ಲಿ ಮುತ್ತಿನ ನೀರು 
ಗಿಡಗಂಟೆಗಳ ಕೊರಳಲ್ಲಿ ಹಕ್ಕಿಗಳ ಹಾಡು' 
ತಲೆದೂಗಿದೆವು. 


ಶಾನುಭೋಗರ ಮಗಳು 


ಕಾಲಿಗೆ ನೀರಿತ್ತು ಕೈತುತ್ತು ನೀಡಿದಳು; 
'ಎನಿತು ಜನ್ಮದಲಿ ಎನಿತು ಜೀವರಿಗೆ 
ಎನಿತು ನಾವು ಹಯುಣಿಯೋ"'ತಲೆಬಾಗಿದೆವು. 


ಹಾದಿಯ ತುಂಬಾ 

ನಗುತ್ತಿತ್ತು ಏಳುಸುತ್ತಿನ ಮಲ್ಲಿಗೆ 

'ಹಚ್ಚನೆ ಹಸುರ ಗಿಡದಿಂದೆಂತು 
ಮೂಡಿತ್ತೋ ಬೆಳ್ಳಗೆ" 

-ಅನತಿ ದೂರದಲ್ಲೇ ಕಲ್ಲು ಬಂಡೆಯನ್ನೇರಿ 
ಅದಾರೋ... ಯಾರವರು, ಯಾರು? 
ಎದೆತುಂಬಿ ಹಾಡುತ್ತಿದ್ದರು. 


ಹಮ್ಮು-ಬಿಮ್ಮು ಸೋಕದ ಹಾಡು 

ನೊಂದ ಜೀವರಿಗೆ ತಂಪನೀಯುವ ಹಾಡು 
ಪ್ರೀತಿ-ಸ್ನೇಹಗಳ ಪಸರಿಸುವ ಹಾಡು 

ಎಲ್ಲೋ ಅಳುವ ಮಗುವನೂ ಸಂತೈಸುವ ಹಾಡು 
ನವ-ನವೀನ ಭಾವದ ಹಾಡು. 


ಹಾಡಿನ ಹಾಡಿಯಲಿ ಬೀಡುಬಿಟ್ಟು, 

ಹಾಡಿಗೆ ನಮ್ಮನ್ನೇ ನಾವು ಕೊಟ್ಟು ಕೊಂಡೆವು 
ನೂರು ಭಾವದ ಬಾವಿ ಮೊಗೆ ಮೊಗೆದು 
ಸಿಹಿನೀರ ಕುಡಿದೆವು. 


ಕಡಲನೀಜುವೆನೆಂಬ ಮರುಳೆ ಹಡಗು 

ತನಗೆ ತಾ ಹೊರೆಯಾಗಿ ತಾನೆ ಮುಳುಗುತ್ತಿತ್ತಿ... 
ಅಲೆಯ ಮೇಲೊಂದು ತಾವರೆಯ ಎಲೆ 

ಎಲೆಯ ಮೇಲೊಂದು ಪುಟ್ಟ ಹಣತೆ 
ತೇಲುತ್ತಿತ್ತು ತನ್ನ ಪಾಡಿಗೆ ತಾನೇ 

ನೀಲ ಮೌನದಲ್ಲಿ... 


೨೬೪/ಾಡು ಲಿಲ್ಲಿ ಹೂವುಗಳು 


ಜಾಗತೀಕರಣದ ಹೊಸಿಲಲ್ಲಿ ನಿಂತಿರುವ 
ರೈತನಿಗೊಂದು ಕಿವಿಮಾತು 


ಯಾವಾಗ ನೋಡಿದ್ರೂ 
ಜರಿಶಾಲು, ರೇಷ್ಮೆ ಪೇಟ 
ದೀಪಾ-ಧೂಪಾ 
ಹೂವು-ಹಾರ ಜೊತೆಗೆ 
ನಾಯಕರ ನಗೊ ಮುಖ 
ಹೊತ್ಕೊಂಡು ಬರ್ತಾ ಇದ್ದ 
ಪೇಪರ್‌ನಾಗೆ ನಿನ್ನ 
ಸುದ್ದಿನೂ ಓದ್ದೇ ಕಣಪ್ಪಾ... 


ದಿಕ್ಕಿಲ್ಲದಂಗೆ ರಾಶಿ ಬಿದ್ದಿದ್ದ 

ಟೊಮೊಟೊ, ಆಲೂಗಡ್ಡೆ, ಮೆಕ್ಕೆಜೋಳದ 
ಜತೆಗೆ ಕಂಗಾಲಾಗಿ ಕೂತಿದ್ದ 

ನಿನ್ನ ಚಿತ್ರಾನೂ ಮುಖಪುಟದಾಗೆ 

ನೋಡೆ ಕಣಪ್ಪಾ 


ಅಲ್ಲಾ ಕಣಪ್ಪಾ... 
ಭಾರತಾಂಬೆಯ ಬೆನ್ನೆಲುಬು 
ಅಂತ ಯಾಮಾರಿ ಕುಂತಿದ್ಧಲ್ಲಾ 
ಈಗ ನೋಡು... 

ನೀ ಯಾರ ಅಂತ 

ಕೇಳೋರು ಇಲ್ಲ... 


ನೀ ಹತ್ತು ಪೈಸೆಗೆ ಮಾರೋದನ್ನ 
ಹತ್ತು ರೂಪಾಯಿಗೆ ತಕ್ಕೊಳೋ 
ನಾ ಹೇಳ್ತೀನಿ ಕೇಳು... 


ಕಾಡು ಲಿಲ್ಲಿ ಹೂವುಗಳು/ ೨೬೫ 


ನೀ ಹೆದರಬೇಡ 
ಇಲಿ ಪಾಷಾಣ 
ಕೀಟಿ ನಾಶಕ ಕುಡ್ತು 
ಜೀವ ತಕ್ಕೊಬ್ಮಾಡ 


ಭೂಮಿ-ಕಾಣಿ, ಮಳೆ-ಬೆಳೆ 

ಎಲ್ಲಾ ಮರ್ತು ಬಿಡು 

ನೀ ಬಿತ್ತೋದೂ ಬ್ಮಾಡ 

ನೀ ಬೆಳೆಯೋದೂ ಬಾಡ 

ಕೈ ಕೆಸರು ಮಾಡಿಕೊಳ್ಳೋದೂ ಬಾಡ 
ಬೆವರ ಸುರಿಸೋದೂ ಬಾಡ 

ಮಸಿ ಪೀಡೆ, ಕೀಟ ಬಾಧೆ, ಪೇಟೆ ಧಾರಣೆ 
ಅಂತ ತಲೆಕೆಡಿಸಿಕೊಳ್ಳಬ್ಮಾಡ 

ಅಕ್ಕಿ, ರಾಗಿ, ಕೊತ್ತಿಮಿರಿ, ಕರಿಬೇವು 
ಎಲ್ಲಾ ಅಮೇರಿಕಾದಿಂದ ಬರುತ್ತೆ 

ನೀ ಸುಮ್ಮಿದ್ದು ಬಿಡು ಆರಾಮ... 


ಆ ಹಳೆ ಪಂಚೆ 

ಹರಕಲು ಚಡ್ಡಿ 

ಹವಾಯಿ ಚಪ್ಪಲಿ 

ಮೋಟು ಬೀಡಿ ಮೊದ್ದು ಬಿಸಾಕು 
ಜೀನ್ಸ್‌ ಪ್ಯಾಂಟು, ರಂಗೀಲಾ ಷರಟು 
ಮೊದ್ದು ತೊಟ್ಕೊ... 


ಪಿಜ್ಞಾ ತಿನ್ನು ಕೋಲಾ ಕುಡಿ 
ಪಾಕ್‌ನಲ್ಲಿ ಮಡಗಿರೋ 
ಚಿಕನ್ನು ಮಟನ್ನು ತಿಂದು 

ಪಾಪು, ರಾಪು ಕೇಳ್ತಾ 

ಟಿ. ವಿ. ನಲ್ಲಿ W.W.F ನೋಡ್ತಾ 
ಮೊಬೈಲ್‌ನಲ್ಲಿ ಕಷ್ಟ-ಸುಖ 


೨೬೬/ಾಡು ಲಿಲ್ಲಿ ಹೂವುಗಳು 


ಇಚಾರಿಸ್ತ ಸುಮ್ಮಿದ್ದು ಬಿಡು ಆರಾಮ... 


ಹಾಂ...ಹಾಗೆ...ಹಾಗೆ... 
ನೋಡ್ತಾ ಇರು ಹಾಗೆ 

ಹ್ಮಾಗೆ ಆಗುತ್ತೆ ಮ್ಮಾಜಿಕ್ಕು! 
ನಿನ್ನೂರು ಮಂಗಾಪುರ ಅಲ್ವಾ? 
ಈಗ ನೋಡು... 

ಹ್ಮಾಗೆ ಆಗಿದೆ ಸಿಂಗಾಪುರ! 


ನೋಡ್ತಾ ಇರು... 

ಹೈಟೆಕ್‌ ಆಸ್ಪತ್ರೆ ಬತ್ತದೆ 

ಯಮಗಾತ್ರ ಪವರ್‌ ಪ್ರಾಜೆಕ್ಟ್‌ ಬಂದು 
ರಾತ್ರಿ-ಹಗಲು ದೀಪ ಉರೀತದೆ 
ಕುಡಿಯೋ ನೀರು ಬಾಟ್ತಿನಲ್ಲಿ 

ತಂತಾನೆ ತುಂಬ್ಮ್ಕೊಂಡು 

ಮನೆ ಬಾಗಿಲಿಗೆ ಬಂದು ಬೀಳದೆ 


ಎತ್ತಿನ ಬಂಡಿಗಳು 

ಏರೋಪ್ಲೇನ್‌ ಥರಾ ಹಾರ್ಕೋತ 
ಸೀದಾ ದಿಲ್ಲಿಗೇ ಹೋಗ್ಬೇಕು 
ಆಪಾಟಿ ರಸ್ತೆಗೋಳು ಬತ್ತವೆ 

ನಿನ್ನ ಮಕ್ಕಳು, ಮರಿಮಕ್ಕಳು 
ದೊಡ್ಡ ದೊಡ್ಡ ಶಾಲೆಗೆ ಹೋಗ್ತಾವೆ 
ಎ. ಬಿ. ಸಿ. ಡಿ ಕಲಿತಾವೆ 

ಅಮೆರಿಕೆಗೆ ಹಾರಿ 

ಕೊಪ್ಪರಿಗೆ ಹಣ ಬಾಚ್ತಾವೆ... 


ಹೆಬ್ಬೆಟ್ಟು-ಛಾಪಾಕಾಗದ 
ಸಾಲ, ಬಡ್ಡಿ, ಜಪ್ತಿ 
ಉಹುಂ ಕನಸಿನಲ್ಲೂ ಯೋಚಿಸಬ್ಯಾಡ 


ಕಾಡುಲಿಲ್ಲಿ ಹೂವುಗಳು/ ೨೬೭ 


ನೀ...ರಾಮ-ಕೃಷ್ಣ ಅನ್ನೋದು ಬ್ಮಾಡ 
ಕಂಪ್ಯೂಟರ್‌ ದೇವತೆ 

ನಿನ್ನ ಮೈಮ್ಮಾಲೆ ಬಂದು 

ಖಂಡಿತ ಮೋಕ್ಷ ಕಾಣಿಸ್ತಾಳ... 


ಅದಕ್ಕೆ ಕಣಪ್ಪಾ ನಾ ಹೇಳ್ತೀನೀ ಕೇಳು... 
ನೀ ಸುಮ್ಮಿದ್ದು ಬಿಡು... 

ಬಾಯ್‌ ಮುಚ್ಛ್ಕೊಂಡು...ಕಿವಿ ಮುಚ್ಕೊಂಡು... 
ಕಣ್ಣು ಮುಚ್ಕೊಂಡು... 


ಹಾಂ ಹಾಗೆ...ಹಾಗೆ... 
ಉಸಿರೆತ್ತಬ್ಮಾಡ.... 


೨೬೮/ಾಡು ಲಲ್ಲಿ ಹೂವುಗಳು 


ಹೆಣ್ಣು ಜೀವ 


ಸೋನೆ ಮಳೆಯ ಸಂಜೆ... 

ಒಲೆಯ ಮೇಲೆ ಚಹಾ ಕುದಿಯುತ್ತಾ ಇತ್ತು 

ದೀಪ ಹಚ್ಚಿ, ಧೂಪ ಹಾಕಿ, ದೇವರನು ಬೆಚ್ಚಗಾಗಿಸಿ 
ಸ್ಪಟರ್‌ ಏರಿಸಿ ಹಾಳೂರು.. 

ಎಂದು ಇಲ್ಲದ ಕರೆಂಟಿಗೆ ಬಾಯ್ತುಂಬ ಬಯ್ದು 
ದೀಪ ಧಾರಿಣಿಯಾದೆ, ಗಾಳಿ ಬಾಗಿಲ ತಳ್ಳಿತು 


ಎದುರಲ್ಲಿ ತೊಯ್ದು ತೊಪ್ಟೆಯಾಗಿ ನಿಂತಿತ್ತು ಹೆಣ್ಣು ಜೀವ 
ಆತುಕೊಂಡಿದ್ದ ಎಳೆಯ ಕಂದಮ್ಮಗಳ ಜೋಡಿ 

ಹಾಕಿದವು ಮೋಡಿ, ತುಸುವೆ ಮೆದುವಾಯಿತು ಭಾವ 
ಕೇಳದೆಯೇ ಹೇಳದೆಯೇ 

ಎಲ್ಲವೂ ಅರ್ಥವಾದಂತೆ, ಭಾಷೆಯ ಹಂಗಿಲ್ಲದೆ 

ನೇರ ಹೃದಯವನೆ ಮುಟ್ಟಿದಂತೆ. 


ಏನೂ ಮಾಡಲು ತೋಚದೆ... 

ಆರಿ ಹೋಗಲಿದ್ದ ದೀಪಕ್ಕೆ ಅಡ್ಡ ಕೈ ಹಿಡಿದು 
ಒಳೆಗೆ ಬಂದೆ, ಹೊರಗೆ ಹೋದೆ.:. 

ದೀಪ ಹೊಯ್ದಾಡುತ್ತಾ ಇತ್ತು 
ತೀರಿಕೊಂಡ ಅಜ್ಜಿ, ದೊಡ್ಡವ್ವ, ಶಕ್ಕು .... 
ಯಾರೆಲ್ಲ ನಿಂತಂತಾಗಿ ಕಣ್ಣೆದುರು - 
ಜಗುಲಿಯ ಮೂಲೆಗೆ ಗೋಣಿ ಹಾಸಿ 
ಬಟ್ಟಲಿಗೆ ಬಿಸಿ ಹಾಲು ಅನ್ನ ಸುರಿದು 
ಬಾಗಿಲು ಮುಚ್ಚಿ ಕಿಟಕಿ ತೆರೆದೆ 

ಇದೀಗ- 

ಕಂದಮ್ಮಗಳು ಸಮರೋಪಾದಿಯಲ್ಲಿ 
ಅವ್ವನ ಮೊಲೆಗೆ ಬಾಯಿಟ್ಟು, 


ಕಾಡು ವಲ್ಲಿ ಹೂವುಗಳು/೨೬೯ 


ಹಾಲು ಹೀರುತ್ತಿದ್ದವು 
ತಾಯಿ ಬೆಚ್ಚಗೆ ಕಣ್ಮುಚ್ಚಿ ಮಲಗಿತ್ತು 
ವಾಸನೆ ಹಿಡಿದು ತುಸುವೆ ಬಾಲ ಅಲ್ಲಾಡಿಸಿ 


ನನ್ನ ಗುರುತಿಸಿತು! 


೨೭೦1ಾಡು ಲಿಲ್ಲಿ ಹೂವುಗಳು 


ಕನಕ-ಕೃಷ್ಣ 


ಕನಕ ಕುರಿ ಕಾಯುತ್ತಿ ದ್ದ 
ಕೃಷ್ಣ ದನ ಮೇಯಿಸುತ್ತಿ ಥಃ 
ಪರಿಚಯವಾಯಿತು ಹೆಚ್ಚೇನಿಲ್ಲ... 


ಕನಕ ರೊಟ್ಟಿ ಒಯ್ಯುತ್ತಿದ್ದ 
ಹಂಚಿಕೊಂಡು ಉಂಡರು ಹೆಚ್ಚೇನಿಲ್ಲ... 


ಕನಕನಿಗೆ ಹಾಡು ಕಟ್ಟುವ ಹುಚ್ಚು 
ಕೃಷ್ಣನಿಗೆ ಕೊಳಲು ಅಚ್ಚುಮೆಚ್ಚು 
ಗೆಳೆತನ ಕುದುರಿತು ಹೆಚ್ಚೇನಿಲ್ಲ... 


ಕನಕ 'ಬ್ಕಾ' 'ಬ್ಯಾ' ಎಂದೂ 

ಕೃಷ್ಣ 'ಅಂಬಾ' ಎಂದೂ 

'ಕಿರ್‌ ಕಿರ್‌' 'ಮುರ್‌ ಮುರ್‌' ಕೂಗು ಹಾಕಿ 
ಕೂಡಿ-ಆಡಿ ನಲಿದರು ಹೆಚ್ಚೇನಿಲ್ಲ... 


ಕೃಷ್ಣ ಮಹಾತುಂಟ, ತುಡುಗ, 

ತರಲೆ, ಜಗಳಗಂಟ... 

ಕನಕ ಅವನ ಭಂಟ, ನೆಂಟ, ಸರ್ವಸ್ವ... 
ಇಬ್ಬರೂ ಬದುಕಿ-ಬಾಳಿದರು ಹೆಚ್ಚೇನಿಲ್ಲ... 


ಕುಲದ ನೆಲೆಯಲ್ಲ...ಕಾಲದ ಹಂಗಿಲ್ಲ... 
ಕನಕ ಮಣ್ಣಾದ, ಕೃಷ್ಣ ಕಲ್ಲಾದ... 


ಇದೊಂದು ಕಲ್ಲು -ಮಣ್ಣಿನ ಕತೆ ಹೆಚ್ಚೇನಿಲ್ಲ... 


ಕಾಡುಲಿಲ್ಲಿ ಹೂವುಗಳು] ೨೭೧ 


RE 


Mp 


೧೦. 
೧೧. 
(2 
(2ಡಿ; 
೧೪. 
೧೫. 
(೬. 
CA 
೮, 
08, 
2೦, 
ke 


೨೨. 


ರೂಫ ಪ್ರಕಾಶನದ ಪ್ರಕಟಣೆಗಳು 


ಬೆಳಕಿನ ಧಮ್ಮ 
ವಿಜ್ಞಾನಿಗಳ ಲೋಕ 
ಆಕಾಶಯಾನ 


ಜೆಂಟ್ಸ್‌ ದ್ರೌಪತಿ ವಸ್ತಾಪಹರಣವು 


ಹನುಮ ನಿನ್ನ ನಾಮ ಒಂದೇ 
ಇದಿಯಮ್ಮ ಗೆಜ್ಜಲಟ್ಟಿ 
ಸಿನಿಮಾ ಸಿನಿಮಾ 
ಬಾಗ್‌ಬಹಾದುರ್‌ನ ಸಾವು 
ಕಥಾ ಸೌರಭ 

ದೇಸೀ ಚಹರೆ 

ಬಹುರೂಪಿ 

ಯಾರೇ ಕೂಗಾಡಲಿ 
ಮಾರಿಗುಡಿ 

ಕಣ್ಣಾಚೆಗೆ 


ಪೂರ್ವನಿಶ್ಚಿತ ದೃಷ್ಠಿ ಕೋನಗಳು 


ಮಹರ್‌ 

ಕಳೆದ ಕಾಲದ ಪ್ರೇಯಸಿಯರಿಗೆ 
ಕಾಡು ಲಿಲ್ಲಿ ಹೂವುಗಳು 
ಬೇರು ಬಿಳಲು 

ನಮ್ಮನೆ ನೆನಕೊ 


ಕನಕದಾಸ ಸಾಂಸ್ಕೃತಿಕ ಅನುಸಂಧಾನ 


The land of Buddhism 


ಪ್ರೊ. ಎಂ. ಮರಿಸ್ವಾಮಿ 
ಕೈವಾರ ಗೋಪಿನಾಥ್‌ 
ಕೈವಾರ ಗೋಪಿನಾಥ್‌ 
ಎಚ್‌.ಎಲ್‌. ಕೇಶವಮೂರ್ತಿ 
ಎಚ್‌.ಎಲ್‌. ಕೇಶವಮೂರ್ತಿ 
ಹೊರೆಯಾಲ ದೊರೆಸ್ವಾಮಿ 
ಜಿ.ಆರ್‌. ಸತ್ಯಲಿಂಗರಾಜು 
ಬಂಜಗೆರೆ ಜಯಪ್ರಕಾಶ್‌ 
ಈಶ್ವರ ಚಂದ್ರ | 
ಮಂಜುನಾಥ ಬೇವಿನಕಟ್ಟೆ 
ಅದೀಬ್‌ ಅಖ್ತರ್‌ 
ಅದೀಬ್‌ ಅಖ್ತರ್‌ 
ಕೃಷ್ಣಜನಮನ 

ಕಾಳೇಗೌಡ ನಾಗವಾರ 
ಬಿ.ವಿ. ವೀರಭದ್ರಪ್ಪ 
ರೆಜಿಯಾ ನಾವುಂದ 
ಬಂಜಗೆರೆ ಜಯಪ್ರಕಾಶ್‌ 
ಸವಿತಾ ನಾಗಭೂಷಣ 
ಡಿ.ಎಸ್‌.ನಾಗೆಭೂಷಣ 
ಹಿ.ಶಿ. ರಾಮಚಂದ್ರೇಗೌಡ 
ಸ್ವಾಮಿಗೌಡ 


DR.Mangalamurthy.s 


ಮತ್ತು ಹಲವಾರು ನವ ಸಾಕ್ಷರರ ಪುಸ್ತಕಗಳು 


೨೭ ೨17೯ಾಡು ಲಲ್ಲಿ ಹೂವುಗಳು 


(4 f y pS 
Ke 
tte. 
ಕ್ಕ 4 
p We 
Ka 


ly ಯ i | ಸ 
A Wy} 


ps 


p i ¥ ho 
CA 


ಸವಿತಾ ಮೂಲತಃ ಲಯಗಳ ಹುಡುಕಾಟದ ಕವಿ. ಇದನ್ನು 
ಸಾಂಗತ್ಯದ ಹುಡುಕಾಟವೆಂದೂ ಕರೆಯಬಹುದು. ಈ ಲಯ, 
ಸಾಂಗತ್ಯವೆನ್ನುವುದು ಸಿದ್ಧ ಸ್ಥಿತಿಯಲ್ಲವಲ್ಲ. ಅದೊಂದು 
ಸಾಧಿಸಿಕೊಳ್ಳಬೇಕಾದ ಸಂದರ್ಭ ಮತ್ತು ಮನಃಸ್ಥಿತಿ. ಈ ತನಕ 
ಪ್ರಕಟವಾಗಿರುವ ಅವರ ನಾಲ್ಕೂ ಸಂಕಲನಗಳಲ್ಲಿ ಈ 
ಹುಡುಕಾಟವೆನ್ನುವುದು ಸ್ಥಾಯಿ ಎನ್ನುವಂತೆ, ನಿರಂತರವಾಗಿ 
ನಡೆದಿದೆ. ಪ್ರಕೃತಿ- ಮನುಷ್ಯನ ನಡುವೆ ಸಾಧಿತವಾಗಬೇಕಿರುವ 
ಲಯ, ಸಂಬಂಧಗಳ ಬಿಕ್ಕಟ್ಟುಗಳ ನಡುವೆಯೇ 
ಕಟ್ಟಿಕೊಳ್ಳಬೇಕಾದ ಲಯ, ಬದುಕಿನ ಕನಸು- ವಾಸ್ತವಗಳ 
ನಡುವೆಯೇ ಕಟ್ಟಿಕೊಳ್ಳಬೇಕಾದ ಲಯ....ಈ ಎಲ್ಲವುಗಳನ್ನು 
ಇವರ ಕಾವ್ಯ ಹುಡುಕುತ್ತಲೇ....ಅದೆ. | 

ಹಾಗೆ ನೋಡಿದರೆ ಸವಿತಾರ ಕಾವ್ಯದ ಶೈಲಿಯಲ್ಲಿಯೂ ಮ 
ಹೊಸ ಲಯದ ಹುಡುಕಾಟವಿದೆ. ಅಭಿವ್ಯಕ್ತಿಯ ನಾಟಕೀಯ 
ಮಾದರಿಗಿಂತ ಸಾವಧಾನದ , ಸಂಯಮದ, ಕೆಲವೊಮ್ಮೆ 
ಸ್ವಗತದ ಲಯದಲ್ಲಿಯೂ ಈ ಕವಿ ನಂಬಿಕೆಯಿಟ್ಟಂತೆ 
ತೋರುತ್ತದೆ. ಕರುಳು ಕತ್ತರಿಸುವ ಅನುಭವದ 
ಘಳಿಗೆಗಳನ್ನಾಗಲಿ, ಬದುಕನ್ನು ಅರಳಿಸುವ ರೋಮಾಂಚನದ 
ಘಳಿಗೆಗಳನ್ನಾಗಲಿ, ಸವಿತಾ ಹಿಡಿಯುವುದು ಸಾವಧಾನದ 
ಸಂವಿಧಾನದಲ್ಲಿಯೇ ! 


—ಡಾ. ಎಂ.ಎಸ್‌. ಆಶಾದೇವಿ 
(ಮುನ್ನುಡಿಯಿಂದ) 


